ಮಾನವಿಕ ಕರ್ಣಾಟಕ 


ಸಂಪುಟಿ ೧೨ ಸಂಚಿಕೆ ೪ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೨ 


ಲೇಖಕರಿಗೆ ಸೂಚನೆಗಳು 


ಕ 
| 
೧ ಮಾನವಿಕ ವಿಷಯೆಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವ 
ಲೇಖನಗಳನ್ನು «ಮಾನವಿಕ ಕರ್ಣಾಟಕ ದಲ್ಲಿ ಪ್ರತಟಿಸ ಲಾಗುವುದು. ಲೇಖನ 
ಅನುವಾದವಾಗಿದ್ದರೆ ಮೂಲ € ಲೇಖಕರ ಮತ್ತು ಭಾ ಹೆಸ ರುಗಳನ್ನೂ ಲೇಖನದ 
ಆಕೆರವನ್ನೂ ಸೂಚಿಸಬೇಕಲ್ಲಜೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಕೇಖಿಸನೊಂದಿಗೆ ಕಳುಹಿಸಬೇಕು. | 

೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು; ; 
ಅಥವಾ ಟ್ಠಿಪು ಮಾಡಿರಬೇಕು. ಲೇಖಕರು ತಮ್ಮ ಠೇಖಸಸೊಂದಿಗೆ ತಮ್ಮ ಸಂಸ್ಲಿಸ್ರ್ಯ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 4 

೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ 1. RRS ಇದ ಸಾಧ್ಯವಾಗದಿದ್ದರೆ 
ಯಾವ್ರೆದಾದರೂ ಸ ೨ ಕೆಟಿತ ಪುಸ್ತಕದಲ್ಲಿರುವ ಚಿತ ತ್ರಗಳನ್ನು “೫೫ ॥- . ಅವುಗಳ 
ಬದಲಾವಣೆಗಳೇನಾದರೂ ಅವಶ್ಯ ವಿದ್ದ ರೆ ಅವ ನ್ನೂ ಸೂಚಿಸಬೇಕು. 


೪ ಸ್ವೀಕೃತವಾಗದ ಲೇಖನನನ್ನು ಹಿಂದಕ್ಕೆ ಪಡೆಯಬಯೆಸ ಸುವವರು ಈ ಬಗ್ಗೆ 
ತಿಳಿಸಬೇಕಲ್ಪದೆ. ಇದಕ್ಕೆ ಸ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


ಬರುವ ವಿಚಾರ ನ ಪತ್ರ ಗಳಿಗೆ ಸ್ವಾಗತವೂಟು. | 
ಪ್ರಕಟಸುನ, ಬಿಡುವ ಅಥವಾ ಸೂಕ್ಷ ಬದಲಾವಣೆಜೆ 1! ರ್ರಕಟಿಸುವ ಸ್ಪಾ ತಂತ್ರ ' 
NN ಸೇರಿದೆ. 14! 


ಕೊಡೆಬೇಕು. 


೮. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತ ಹೊಟ್ಟ ಕಳ 
ಸಂಪಾದಕರು, ಮಾನವಿಕ ಕರ್ಣಾಟಕ್ಕ ಪ್ರಸಾರಂಂಗ್ಯ. ಮಾನಸಗಂಗೆ 
ಮೈೆಸೂರು-೫೭೦ ೦೦೬ ಎಂಬ ವಿಳಾಸ ಸಕ್ಕೆ ಕಳುಹಿಸ ಚ ಬಾ ಜಾ ಈ 


ಣೆ 
ಈ ಸಂಚಿಕೆಯೊಂದಿಗೆ ಮಾನನಿಕ ಕರ್ಣಾಟಕದ 12ನೆಯ ಸಂಪುಟ ಮುಗಿಯು 


ತ್ತದೆ. 13ನೆಯ ಸಂಪುಟಕ್ಕೆ ತಮ್ಮ ಚಂದಾಹಣವನ್ನು ದಯವಿಟ್ಟು ತಕ್ಷಣವೇ ಕಳಿಸಿ 
ಕೊಡಿರಿ. ಹಾಗೆ ಕಳುಹಿಸುವಾಗ "ಈ ಹಾಳೆಯ ವಗ್ಗ ಲಿಗಿರುವ "ಪಾಳಿಯಲ್ಲಿ ವಿವರ 
ಳನ್ನು ತುಂಬಿ ಕಳುಹಿಸಿಕೊಡಿರಿ. 


ಇಂತೀ ನಮಸ್ಕಾ ರಗಳು 


ಕೆ.ಟ. ನೀರಪ್ಪ: 


TR ಜ್ಯ 
ಬದ 1 ತ ರೇ iS 


ಕೆ ತ್‌ 

KS ps le 

ps ® i + pe 
pe ky ರ zp 

ತ್‌ z 4 ಹಿ N ಈ 

ತ 

3 


ಮಾನ್ಯರೆ, 
ದಯವಿಟ್ಟು ನನ್ನನ್ನು/ ಈ ಸಂಸ್ಥೆಯನ್ನು " ಮಾನವಿಕ ಕರ್ಣಾಟಕದ ' 
ಹದಿಮೂರನೆಯ ಸಂಪುಟಕ್ಕೆ ಚಂದಾದಾರನನ್ನಾಗಿ ದಾಖಲು ಮಾಡಿಕೊಳ್ಳ ಬೇಕೆಂದು 
ಪ್ರಾರ್ಥಿಸುತ್ತೇನೆ. ವಾರ್ಷಿಕ ಚಂದಾಹಣ ನಾಲ್ಕು/ಆರು/ಎಂಟು ರೂಪಾಯಿಗಳನ್ನು 
ಮನಿಯಾರ್ಡರ್‌ /ಜೆಕ್‌ /ಡ್ರಾಫ್ಟ್‌ ಮೂಲಕ ಇಂದು ಕಳುಹಿಸಿದ್ದೇನೆ. ವಿವರಗಳನ್ನು 
ಕೆಳಗೆ ನಮೂದಿಸಿದ್ದೇನೆ. 


ವಿಳಾ 


[ಸ್ಪ ಪ್ಟವಾಗಿ ತಿಳಿಯುವಂತೆ 


ಬರೆಯಿರಿ] 
ವಿಳಾಸ 


[ವಿದ್ಯಾರ್ಥಿಯಾಗಿದ್ದರೆ ಶಾಲೆ 
ಅಥವಾ ಕಾಲೇಜಿನ ಹಾಗೂ 
ಮನೆಯ ವಿಳಾಸಗಳೆರಡನ್ನೂ 
ನೆಮೂದಿಸಿರಿ] 

ಶಿಫಾರಸು 

[ವಿದ್ಯಾರ್ಥಿಗಳು ತಮ್ಮ ಶಾಲಾ 
ಕಾಲೇಜುಗಳ ಮುಖ್ಯಸ್ಥರಿಂದ 
ತಾವು ಅಲ್ಲಿ ವ್ಯಾಸಂಗ ಮಾಡು 
ತ್ತಿರುವ ಬಗೆಗೆ ಇಲ್ಲಿ ಶಿಫಾರಸು 
ಬರೆಸಬೇಕು] 

ಪತ್ರಿಕೆಯನ್ನು ರಿಜಿಸ್ಟ್ರೇಷನ್‌ 
ಮೂಲಕ ಕಳುಹಿಸಬೇಕೆ ? 
ಕಳೆದ ವರ್ಷ ನನ್ನ ಚೆಂದಾ 
ಸಂಖ್ಯೆ 

“ಮಾನವಿಕ ಕರ್ಣಾಟಕದಲ್ಲಿ 


ಸಗಳು : 


ಆ 


ಸಕಿ 
ದ 


ಇಂತೀ 
(ರುಜು) 


ತೋರಿಸಬಹುದಾದ ನನ್ನ ಕೆಲವು ಮಿತ್ರರ 


[ತಿರುಗಿಸಿ 


—_————— ANE 


ಮಾನವಿಕ ಕರ್ಣಾಟಕದ ಚಂದಾ ವಿವರ: 


ಆಜೀವ ಸದಸ್ಯತ್ವ : ರೊ. 100-00 
ಪ್ರತಿ ಸಂಪುಟಕ್ಕೆ ವಿದ್ಯಾರ್ಥಿಗಳಿಗೆ : ರೊ 4-00 
ಇತರರಿಗೆ : ಜಟ 6-00 
ಸಂಸ್ಥೆಗಳಿಗೆ ೩ ಗೂ 8-00 


ಡೈರೆಕ್ಟರ್‌, ಪ್ರಸಾರಾಂಗ 
ಮೈ ಸೂರು-570006 


ಮಾನವಿಕ ಕರ್ಣಾಟಕ 


ಸಂಪುಟಿ ೧೨ ಸಂಚಿಕೆ ೪ 


೪೮ 


ಆಗಸ್ಟ್‌ ಸಂಚಿಕೆ 


ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೨ 


MANAVIKA KARNATAKA, Kannada quarterly, of the 
University of Mysore. Volume 12, Number 4. August 1982. 
Edited by Dr. B. R. Gopal and Dr. C. M. Muniramappa. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಸಂಪಾದಕರು 
ಡಾ. ಬಾ. ರಾ. ಗೋಪಾಲ್‌ 
ಡಾ. ಸಿ. ಎಂ. ಮುನಿರಾಮಪ್ಪ 


ಪ್ರಕಾಶಕರು 
ಕೆ. ಟಿ. ನೀರಪ್ಪ 


ನಿರ್ವೇಶಕರು, ಪ್ರಸಾರಾಂಗ, ಮೈಸೂರು ನಿಶ್ವವಿದ್ಯಾನಿಲಯ, ಮೈಸೂರು 


ಮುದ್ರಕರು 
ಶ್ರೀಲಕ್ಷ್ಮೀ ಮುಪ್ರಾಲಯು, ರವೆ ಬೀದಿ 2 ನೇ ಕ್ರಾಸ್‌, ಮೈಸೂರು - 1 


ಈಚ್‌ ತ್‌ಾ ne ಭಾತ್‌ a ತ್‌್‌ a a 1 iad a 


ಲ 


ನಿಷಯ ಸೂಚಿ 


ಶ್ರೀಯುತರಾದೆ ಪುಟ 

೧ ನಾಮಾನವಳಿಯಲ್ಲಿ "ಗಂಧವಾರಣ' 
ಶಬ್ದ : ಒಂದು ಟಿಪ್ಪಣಿ ಟಿ. ನಿ. ನೆಂಕಟಾಚಲ ಶಾಸ್ತ್ರೀ ೧-೯ 
೨ ತೊದವರ ಮರಣ ಸಂಪ್ರದಾಯಗಳು ಅಂಬಳಿಕೆ ಹಿರಿಯಣ್ಣ ೧೧-೧೮ 


೩ ಪ್ರಾಚೀನ ಪಾಶ್ಚಾತ್ಯ ತಾತ್ತ್ವಿಕ 
ಚಿಂತನೆ-ಒಂದು ಸ್ಥೂಲ ವಿವೇಚನೆ ವಿ. ಎನ್‌. ಶೇಷಗಿರಿರಾವ್‌ ೧೯-೩೧ 


೪ ಕಲಂಕಾರಿ ಕಲಾವಿದ ಕೋಡೂರು 
ರಾಮಮೂರ್ತಿ i ಪಿ. ಆರ್‌. ತಿಪ್ಪೇಸ್ವಾಮಿ ೩೯-೪೪ 


೫ ಶಾಸನಾನುವಾದ-ಕೆಲನು ಸಮಸ್ಯಗಳು ಎಚ್‌.ಎಂ. ನಾಗರಾಜರಾವ್‌ ೪೫-೫೬ 


೬ ಧರ್ಮಗಳಲ್ಲಿ ಯೋಗ ಫೆ. ಕೇಶವಮೂರ್ತಿ ೫೭-೬೬ 
ಪುಸ್ತಕ ಶೋಕ-ಭಗವತ್ಸಮ್ಮುಖದ 
ಅನುಷ್ಕಾನ ಅನು: ಸಿ. ಸೇತೂಬಾಯಿ 


ನಿವರ್ಶೆ : ಡಿ. ಎಲ್‌. ಪಾಟೀಲ 
೬೭-೨೬೯ 


ಈ ಸಂಚಿಕೆಯ ಲೇಖಕರು 


೨ 


೨ ಅಂಬಳಿಕೆ ಜರಿಯಣ್ಣ 


೩ ನಿ. ಎನ್‌. ಶೇಷಗಿರಿರಾವ್‌ 


೪ ಪಿ. ಆರ್‌. ತಿಪ್ಪೇಸ್ವಾಮಿ 


೫ ಎಚ್‌. ಖಂ. ನಾಗರಾಜರಾವ್‌ 


೬ ಕೆ. ಕೇಶವಮೂರ್ತಿ 


೭ ಡಿ. ಎಲ್‌. ಪಾಟೀಲ 


ಬ. ವಿ. ವೆಂಕಟಾಚಲ ಶಾಸ್ತ್ರೀ ರೀಡರ”, ಕನ್ನಡ ಅಧ್ಯಯನ: ಸಂಸ್ಥೆ 


ನಿಗ್ವವಿದ್ಯಾನಿಲಯೆ, ಮೈ ಸೂರು-೫೭೦೦೦೬ 
ಅಧ್ಯಾಸಕ, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈ ಸೂರು-೫೭೦೦೦೬ 

ಅಧ್ಯಾಸಕ್ಕ ತತ್ತ್ವಶಾಸ್ತ್ರ ವಿಭಾಗ, 
ಮಾನಸ ಗಂಗೋತ್ರಿ, 

ಮೈ ಸೂರು-೫೭೦೦೦೬ 

ಕ್ಯೂರೇಟರ್‌, ಜಾನಪೆದೆ ವಸ್ತು 
ಸಂಗ್ರಹಾಲಯ, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈ ಸೂರು-೫೭೦೦೦೬ 

ಶಾಸನ ಸಹಾಯಕ, ಎಫಿಗ್ರಾಥಿಯ 
ಕರ್ನಾಟಕ ವಿಭಾಗ, ಕನ್ನಡ ಅಧ್ಯಯನ 


ಸಂಸ್ಥೆ, ಮೈ ಸೂರು-೫೭೦೦೦೬ 


ಹು 
ಭೌತಶಾಸ್ತ್ರ ಅಧ್ಯಾಪಕ, ಜೂನಿಯರ್‌ 

ಕಾಲೇಜು, ಶ್ರೀರಂಗಸಟ್ಟಿಣ-೫೭೧೪೩೮ 
ಪ್ರಾಧ್ಯಾಸಕ, ತತ್ತ ವಶಾಸ್ತ್ರ ವಿಭಾಗ, 

ಮಹಾರಾಜ ಕಾಲೇಜು, 

ಮೈ ಸೂರು-೫೭೦೦೦೫ 


ಬ. ನಿ. ವೆಂಕಟಾಚಲ ಶಾಸ್ತ್ರೀ 


ನಾಮಾವಳಿಯಲ್ಲಿ “ಗಂಧವಾರಣ' ಶಬ್ದ : 
"ಒಂದು ಟಿಪ್ಪಣಿ 


ಶ್ರವಣಜೆಳುಗೊಳದ ಚಿಕ್ಕ ಬೆಟ್ಟದಲ್ಲಿ ನಿಷ್ಣುವರ್ಧನನ ರಾಣಿ ಶಾಂತಲೆ ಶಾಂತಿ 
ಜಿನನಿಗಾಗಿ ೧೧೨೩ರಲ್ಲಿ ನಿರ್ಮಾಣಮಾಡಿಸಿದ ಬಸದಿಗೆ "ಗಂಧವಾರಣ ಬಸದಿ' ಎಂಬು 
ದಾಗಿ ಹೆಸರಿದೆ. ನಿರ್ಮಾಣ ಕುರಿತ ಶಾಸನದಲ್ಲಿ (ಎ. ಕೆ, 11-೧೬೧/೧೩೧) ಈ 
"ಹೆಸರು ಸೂಚಿತವಾಗಿಲ್ಲವಾದರೂ ಇದೇ ಬಸದಿಯ ಇನ್ನೊಂದು ದೀರ್ಫ ಶಾಸನದಲ್ಲಿ 
(ಎ. ಕ, 1]_೧೬೨/೧೩೨), ಅದರ ೪೯ನೆಯ ಸಾಲಿನಲ್ಲಿ "ಸವತಿಗಂಧಬಸಿ ಬಸದಿ? 
ಎಂದೂ ೫೦ನೆಯ ಸಾಲಿನಲ್ಲಿ "ಸವತಿ ಗಂಧವಾರಣ ಬಸದಿ' ಎಂದೂ ಆ ಹೆಸರು ಸೂಚಿತ 
ವಾಗಿರುವುದು ಕಾಣುತ್ತದೆ. ಇದೇ ಶಾಸನದಲ್ಲಿಯೇ, ಇನ್ನೂ ಸ್ವಲ್ಪ ಮೊದಲಲ್ಲಿ 
ಸಾಲು ೩೯ರಲ್ಲಿ, ಆಕೆಯನ್ನು «ಉದ್ಯ್ವ್ಯೃತ್ತಸಮಗಂಧವಾರಣೆ' ಎಂಬುದಾಗಿ ಹೇಳಿದೆ. 
ವಿಷ್ಣುವರ್ಧನನ ಬೇಲೂರು ಶಾಸನದಲ್ಲಿ (ಎ. ಕೈ ೪-1, ೫೮) ಆಕೆಯನ್ನು ಕುರಿತ 
ನಾಮಾವಳಿಯಲ್ಲಿ ಇದೇ ಮಾತು “ಸವತಿ ಗಂಧಹಸ್ತಿ' ಎಂಬುದಾಗಿದೆ. ಇದನ್ನು 
ಗಮನಿಸಿದಾಗ ಆಕೆಯ ಈ ಬಿರುದು ಕಾರಣವಾಗಿ ಆಕೆ ನಿರ್ಮಾಣ ಮಾಡಿಸಿದ ಬಸದಿಗೆ 
ಅದಕ್ಕೆ ಅನುಗುಣವಾದ ಹೆಸರು ಬಂದಿರುವುದು ಸಹಜವೇ ಆಗಿದೆ ಎನ್ನಬಹುದು. 

ಎ.ಕೆ., ಶಾಸನ ಸಂಪುಟದ ಇಂಗ್ಲಿಷ್‌ ಅನುವಾದದಲ್ಲಿ “ ೩ rutting 
elephant to ill-mannered co-wives” ಎಂದು "ಉದ್ವೃತ್ತ ಸವತಿ 
ಗಂಧವಾರಣೆ' ಶಬ್ದವನ್ನು ಅರ್ಥಮಾಡಿನೆ. “ಮೀರಿ ವರ್ತಿಸುವ ಸವತಿಯರನ್ನು ಹದ್ದಿ 
ನಲಿಡುವನಳು” ಎಂಬುದಾಗಿ, ರೂಢಿಯಲ್ಲಿ ಸಹ ಈ ಮಾತಿನ ಅರ್ಥವನ್ನು ತಿಳಿಯ 
ಲಾಗಿದೆ. «ಸವತಿ ಸವತಿಗೆ ಪುರುಡಿಸಳ"” ಎಂಬ ನ್ಯಾಯದಂತೆ (ಶಬ್ದಮಣಿವರ್ಸಣ, 
ಸೂ. ೧೪೧) ಮೇಲುನೋಟಕ್ಕೆ ಈ ಅರ್ಥ ಸರಿಯಾಗಿರುವಂತೆಯೇ ತೋರುತ್ತದೆ. ಆದರೆ 
ವಿಚಾರಕ್ಕೆ ಇಲ್ಲಿ ಕೊಂಚ ಅವಕಾಶವಿದೆಯೆಂದು ನನ್ನ ಭಾವನೆ. 

ಕನ್ನಡ ಸಾಹಿತ್ಯದಲ್ಲಿ "ಗಂಧವಾರಣ' ಎಂಬ ಮಾತು ಸೇರಿದ ಇನ್ನೂ ಕೆಲವು 
' ಬಿರುದುಗಳಿವೆ. ಇವುಗಳಲ್ಲಿ "ಅಮ್ಮನ ಗಂಥೆವಾರಣಂ' ಎಂಬುದಕ್ಕೆ ಸ್ವಲ್ಪ ಪ್ರಚಾರ 
| 


೨ ಮಾನೆನಹ ಕರ್ಣಾಟಕ 


ತ್‌್‌ to 8s 


ಹೆಚ್ಚು. ಸಂಪ ಕವಿಯೆ (೪೧) "ವಿಕ್ರಮಾರ್ಜುನ ನ ವಿಜಯು'ದಲ್ಲಿ ಅರ್ಜುನ ಹುಟ್ಟಿ ದಾಗ 


ಅತನಿಗೆ ಹಲವು. ಹೆಸರುಗಳನ್ನಿಗುತ್ತ "ಅಮ್ಮನ ಗಂಧೆವಾರೆಣಂ' ಎಂಬುದಾಗಿಯೂ ' 


ಒಂದು ಹೆಸರನ್ನು ಸರಳು (೧-೧೪೮ ವ) ಬಣ್ಣಿಸಿದೆ, ಈ ಹೆಸರು ಚರಿಸ್ರಿಯ 
ವ್ಯಕ್ತಿ ಅರಿಕೇಸ ರಿಗೆ ಇದ್ದ ಅಥವಾ ಆತನಿಗೆ ಕನಿಯೇ' ಕೊಟ್ಟ ನಚ್ಚಿನ ಹೆನಿರು : 
ಚರಿತ್ರೆಯ ವ್ಯಾಪ್ತಿ ಯದು ಎಂದು ಸುಲಭವಾಗಿ ಜಹಿಸಬಡುದಾಹ್ಟ. ಡೀ 
ಮಾತು, ಆಸೇ ಕಾವ್ಯದಲ್ಲಿ ಇನ್ನೂ ಮೂರು ಕಡೆಗಳಲ್ಲಿ (೨-೯೮, ೮-೧೦೫, ೧೨- 
೨೨೧) ಕಾಣಿಸಿಕೊಂಡಿದೆ. ೨೯೮ರ ಉಣ್ಲೇಖದಲ್ಲಿ ವಿಶೇಷವೇನಿಲ್ಲ. “ಎಯ್ದೆ 
ತೊತ್ತಟದುಟಾದತ್ತು ವೈ ರಿಬಲವನನ್ಮನ ಗಂಥವಾರಣಂ? ಎಂಬ ೮-೧೦೫ರ ಆಗು 
ತಳ ರಜದ... ಎಂದು ಆರಂಭವಾಗುವ ೧೨-.೨೨೧ರ ಎರಡು 
* (ಖಗಳಲ್ಲಿಯೂ ಆನೆ ಮತ್ತು ಊ% ೇಶಿತವ್ಯಕ್ತಿಯ ಚರ್ಯೆಯ ಸಮೀಕರಣವಿದೆ. 
ಗಗ ಗಿ ಮದದಾನೆಯ ಹಾಕು Mp ಸಾಹಸವನ್ನೂ ಇಲ್ಲಿ ಸಮೀಕರಿ 
ಸಿಸಿ. "ಪಂಪಭಾರತದ ದೀಸಿಕೆ'ಯಲ್ಲಿ ಇವ್ರೆಗಳಿಗೆ ಕ್ರಮವಾಗಿ ತುನೆ: ಮದ್ದಾನೆ' 
ಅಸ್ಪನ ಸೊಕ್ಕಾನೆ (ಅರ್ಜುನ)' Re: ಅರ್ಥ ಹೇಳಿರುವುದನ್ನಿಲ್ಲಿ ನೆನೆಯಬಹುದು. 
ಸ್ವಲ್ಪ ಮುನ್ನಡೆದರೆ, ರನ್ನ ಕವಿಯ (೯೯೩) "ಸಾಹಸಭೀಮ ವಿಜಯ'ದಲ್ಲಿಯೂ 
ಈ ಬಿರುದಿನ ಕೆಲವೆ ಪ್ರಯೋಗಗಳನ್ನು ಕಾಣಬಹುದಾಗಿದೆ. ೧-೧೦, ೧-೧೧ರ 
ಎರಡು ಉಸ್ಲೇಖಗಳಲ್ಲಿ ೧-೧೦ರೆಲ್ಲಿ ಗಣೇಶಸ್ಸುತಿ-ಸತ್ಯಾಶ್ರಯೆನ ಕೊಂಡಾಟ ಇವೆ 
ಗಳನ್ನು ಒಗ್ಗೂಡಿಸಿರುನ ಶ್ಲೇಷಾಲಂಕಾರದ ಕಲ್ಪನೆಯಿದೆ. ೧-೧೧ರಲ್ಲಿ ಸತ್ಯಾಶ್ರಯ 
ನನ್ನು ನೇರವಾಗಿ ಕೀರ್ತಿಸಿದ್ದರೂ, ಅಲ್ಲಿ ಆನೆಯ ಗುಣ ಲಕ್ಷಣಾದಿಗಳ ಸಮೀಕರಣವಿದೆ. 
೧-೧೭ರಲ್ಲಿ ಸಹ ಇನ್ನೊಮ್ಮೆ ಈ ಉಸ್ಲೀಖನಿದ್ದು, ಇನ್ನೂ ಸ್ಫುಟವಾಗಿ ಆನೆಯ ಗುಣ 


ಲಕ್ಷಣ ಸಾಹಸಗಳನ್ನು ವ್ಯಕ್ತಿಯ ಗುಣಲಕ್ಷಣ ಸಾಹಸಗಳೊಂದಿಗೆ ಸಮೀಕರಿಸಿದೆ.. 


ಅಮ್ಮನ ಗಂಧೆವಾರಣನು *ಅನ್ಯನರೇಂದ್ರಗಂಧವಾರಣಮದವಾರಣ'ನೆೊದೂ' "ವಿಜಯೆ 
ಕಾರಣ'ನೆದೂ ಇಲ್ಲಿ ಕೀರ್ತಿಸಿದೆ. ಭೀಮಸೇನನು ನಿಮಿತ್ತವಷ್ಟೆ, ಸತ್ಯಾಶ್ರಯನೇ 
ನ್ನ ನ ಗಂಧವಾರಣ' ಎನ್ನುವುದು ೨-೧ ವ. ದ ಮತ್ತೊಂದು ಉಸ್ಲೇಖದಿಂದ 

ಕದವಾಗುತ್ತದೆ. ಈ ಕೊನೆಯ ಉಣೆ ಸೇಖಕ್ಕೆ ತೀ. ನಂ. ತಶಿ ಸ್ರೀ ಅವರು ತಮ್ಮ "ಗದಾ 
IN ಸಂಗ್ರಹದ ಬಿಸ ಧ್ಪೆಣಿಗಳಲ್ಲಿ «ತಂದೆಯ ಮದದಾನೆ, ತನ ತಂದೆಯ ಕಾರ್ಯದಲ್ಲಿ 
ಮದಿಸಿದ « ಆನೆಯಂತೆ ಮುಂಜಿ ನುಗ್ಗು ವನನು ; ಇದು ಸತಾ ಶ್ರಯನ ಒಂದು ಬಿರುದು ; 
ಹಳೆಗನ್ನಡದಲ್ಲಿ ಅನ್ನು ಎಂದರೆ ತಂತೆ ಎಂದು ಅರ್ಥ” ಎಂಬುದಾಗಿ ಬರೆದಿದ್ದಾರೆ. 
9 
ಕ್ರಮವಾಗಿ "ತಡೆಯ ಮುದ್ದಿನ ಮದ್ದಾನೆಯಾದ ಸತ್ಯಾಶ್ರಯದೇವನು (ಗಜ 


ಮುಖನು)? (೧-೧೦), “ಸತ್ಯಾಶ್ರಯ ದೆ ಜೀವನು” (೧-೧೧, ೧೭), ಜ್ಞ ಮದ್ದಾನೆ? 
(೨-೧ನ. ) ಎಂಬುದಾಗಿ ಅರ್ಥ ಬರೆದಿದ್ದಾ ರೆ 


fy So, 


ಪಿ. ಸುಬಾ ತ್ರಾಯಭಟ್ಟ ಸ "ಗದಾಯುದ್ದ ದರ್ಪಣ?ದಲ್ಲಿ ಮೇಲಿನ ಕೆಲವೆ ಉಗ್ಲೇಖಗಳಿಗೆ i 


CN 


ನಾಮಾವಳಿಯಲ್ಲಿ "ಗಂಧವಾರೆಣ* ಶಬ್ದ : ಒಂದು ಟಿಪ್ಪಣಿ ತ 


"ಅಮ್ಮನ ಗಂಧವಾರಣಂ' ಶಬ್ದಕ್ಕೆ ಸದೃಶವಾದುದು "ಬಪ್ಪನ ಗಂಧೆವಾರಣಂ' 
ಶಬ್ದ. ಹೊಯ್ಸಳ ನರಸಿಂಹ (1) ನ ಕಾಲದ ಬೇಲೂರು ಶಾಸನದಲ್ಲಿ, ಸಾಲು ೫೦. 
೫೪ರ ನಡುವೆ, ಆ ದೊರೆಯನ್ನು ಒಂದಕ್ಕಿಂತ ಹೆಚ್ಚು ಸಲ ಹೀಗೆ ಕರೆದಿನೆ. ಇಲ್ಲಿ ಆನೆಯ 
ಗುಣಲಕ್ಷಣಗಳನ್ನೂ ಸಾಹಸಸ್ರವೃತ್ತಿಯನ್ನೂ ಆತನಿಗೆ ಸಂಘಔಸಿರುವುದು ಕಾಣುತ್ತದೆ. 
"ಶಾಸನ ಪದ್ಯಮಂಜರಿ'ಯ ಟಸ್ಪಣಿಗಳಲ್ಲಿ ತಂದೆಯ ಮತ್ತಗಜ ; ಬಿರುದು” ಎಂಬುದಾಗಿ 
ಮೊದಲ ಸಂದರ್ಭಕ್ಕೆ ಅರ್ಥ ಬರೆದಿದೆ, 

೧೧೪೯ರ ಚೆನ್ನಗಿರಿಯ ಒಂದು ಶಾಸನದಲ್ಲಿ (ಎ.ಕ., ೫1-೩೯), ಸಾಲು ೨೮-೩೬ರ 
ನಡುವೆ, "ಅಣ್ಣನ ಗಂಧವಾರಣಂ' ಎಂಬ ಮಾತು ಮೂರು ಸಲ ಬಂದಿದೆ. ಇಲ್ಲಿ 
ಸೋಮನೆಂಬುವನ ಮಗ ಎಡವರಿಯೆಂಬುವನು ಆ ರೀತಿ ಕರೆಯಲ್ಪಟ್ಟಿದ್ದಾನೆ. ಹಿಂದೆ 
ನೋಡಿದಂತೆಯೇ ಇಲ್ಲಿಯೂ ಆನೆಯ ಗುಣ ಲಕ್ಷಣಗಳನ್ನೂ ಶೌರ್ಯಸಾಹಸಗಳನ್ನೂ 
ಉದ್ದೇಶಿತ ವ್ಯಕ್ತಿಗೆ ಸಂಘಟಿಸಿದೆ. ಇಲ್ಲಿ "ಅಣ್ಣ' ಎಂಬ ಮಾತು ಪ್ರಾಯಃ ಪಿತ್ರರ್ಥ 
ದಲ್ಲಿಯೇ ಬಳಕೆಯಾಗಿರಬಹುದು. *ಶಾಸನ ಪದ್ಯಮಂಜರಿ'ಯ ಟಸ್ಪಣಿಗಳಲ್ಲಿ “ಗಂಧ 
ವಾರಣಂ. ಮತ್ತಗಜ ; ಎಡವರಿಗೆ ಅಣ್ಣನ ಗಂಧವಾರಣ ಎಂದು ಬಿರುದು» ಎಂದು 
ಬರೆದಿದೆ. ಜನ್ನ ಕವಿಯ (೧೧೯೧) ತರಿಕೆರೆ ಶಾಸನದಲ್ಲಿ (ಎ. ಕೆ, 1/|-೪೫) ಕೀರ್ತಿತ 
ನಾಗಿರುವ ಅನ್ಕುತೇಶ್ವರ ದಂಡೆನಾಥನ ತಮ್ಮ ಮಸಣಯ್ಯ ಕವಿಯ ಅಭಿಪ್ರಾಯದಲ್ಲಿ 
"ಅಣ್ಣನ ಸಟ್ಟವರ್ಧೆನಂ' ಆಗಿದ್ದಾನೆ. “ಪೂಜಾಗಜನೆಂದು ಸಟ್ಟಿವರ್ಧನಂ” (ಶಮದ.ದ 
ಪ್ರಯೋಗಸಾರ, ೧೫೭) ಎಂಬುದರಿಂದ ಸ್ಕೂಲವಾಗಿ ಗಂಧವಾರಣನೆಂದೇ ಅರ್ಥ 
ಇಲ್ಲಿಯೂ. ಇಲ್ಲಿ ಸಂದರ್ಭದ ಸ್ಪಷ್ಟತೆಯಿಂದ, “ಹಿರಿಯಣ್ಣ ನ ಮದದಾನೆ? ಎಂದು 
ಅಭಿಪ್ರಾಯವಾಗುವುದು. 

ವ್ಯಕ್ತಿ ನಾಮದೊಂದಿಗೆ ಸಹ "ಗಂಧವಾರಣ' ಕಾಣಿಸಿಕೊಳ್ಳು ವ್ರೆದುಂಟು. ಮುಮ್ಮಡಿ 

ಜೋಳ ರಾಜರಾಜನ ದಂಡನಾಯಕ ಪಂಚವ ಮಹಾರಾಯೆನನ್ನು “ಮುಮ್ಮಡಿ 
ಚೋಟನ ಗಂಧೆವಾರಣಂ”` ಎಂಬುದಾಗಿ ಶ್ರೀರಂಗಪಟ್ಟಣದ ೧೪೦-೭೮ನೆಯ ಶಾಸನದಲ್ಲಿ 
ಕರೆದಿದೆ. ಇಲ್ಲಿಯೂ ಆನೆ. ಮತ್ತು ಉದ್ದೇಶಿತ ವೀರನ ಗುಣಲಕ್ಷಣಗಳ ಹಾಗೂ 
ಸಾಹಸದ ಸಮೀಕರಣ ಸ್ಪಷ್ಟವಾಗಿಯೇ ಇದೆ. 

ಈ ಮೇಲಿನ ಕೆಲವು ಸಂದರ್ಭಗಳನ್ನು ಗಮನಿಸಿದಕ್ಕೆ "ಸವತಿ ಗಂಧೆವಾರೆಣೆ- 
ಉದ್ರ್ಯೃತ್ತೆ ಸವತಿ ಗಂಥವಾರಣೆ' ಬಿರುದಿನ ಅರ್ಥದ ವಿಷಯದಲ್ಲಿ ಪುನರಾಶೋಕನದ 
ಆಗತ್ಯನಿಸೆಯೆಂದು ನಮಗೆ ಹೊಳೆಯದಿರದು. *ಗಂಧವಾರಣ' ಮದದಾನೆ ; "ಗಂಧ 
ವಾರಣೆ' ಮದಿಸಿದ ಹೆಣ್ಣಾನೆ. ನಿಘಂಟುಗಳು "ಗಂಧವಾರಣ? ಶಬ್ದಕ್ಕೆ «ಒಂದು 
ಬಗೆಯ ಶ್ರೇಷ್ಠಜಾತಿಯ ಆನೆ” ಎಂಬ ಅರ್ಥನನ್ನೂ ಜೊತೆಗೆ ಸೇರಿಸುತ್ತವೆ. 

ಸಾಮಾನ್ಯವಾಗಿ ಷಷ್ಠ ಸಂತವಾಗಿಯೇ ನಿಲ್ಲುವ ಅಮ್ಮ, ಬಪ್ಪ, ಅಣ್ಣ ಎಂಬ 
ಶಬ್ದಗಳ ಮುಂದೆ "ಗಂಧವಾರಣ' ಅಥವಾ ಸದ್ಭಶಶಬ್ದ ಸೇರಿದಾಗ ತಂದೆಯ ಮದದಾನೆ, 
ಅಣ್ಣನ ಮದದಾನೆ ಹೀಗೆ ಅರ್ಥ ಹೇಳುವುದೇನೋ ಸರಿ. ಆದರೆ ಈ ನಾಮಾವಳಿ 


೪ ಮಾನವಿಕ ಕರ್ಣೂಟಿಕೆ 


ಶಬ್ದಗಳು ಕಾ ಣಿಸಿಕೊಳ್ಳುವ ಸಂದರ್ಭಗಳನ್ನು ವಿವರವಾಗಿ ಪರಿಶೀಲಿಸಿದಾಗ, ಇಲ್ಲಿ 


"ಗಂಧನಾರಣ?ದ (ಮದದಾನೆ: ಚಟ್ಟ (ಷ್ಠ ಜಾತಿಯ ಆನೆಯ) ಅಗಾಧ ಅಂಗಸೌಷ್ಯವ, 
ಅತಿಶುಯೆ ಗಾಂಭೀರ್ಯ, ಭಯೆ 
ಮುಂತಾದುವೆಲ್ಲ ಕವಿಯೆ ee ಉಸೆ ೇಶಿತವ್ಯಕ್ತಿ ಯೆಲ್ಲಿಯೂ' ಸಮ್ಮಿ ಳಿತ 
'ಗೊಂಡಿರುತ್ತವೆ ಎನ್ನುವದು ನಮ್ಮ ಗಮನಕ್ಕೆ ತಪ್ಪಿ ಬರುತ್ತ ದೆ. ಇಷ್ಟು ಮಾತ್ರ ವಡೆ, 
ಬಲಿಷ್ಠ ವೂ ಕ್ರಿ (ಷ್ಠ ವ ಆದ ಆನೆ ಸೈಕ್ಯಶಕ್ತಿ ಯ ಪ್ರಮುಖಾಂಗ, ಅತ್ಯ ಭಿಮಾನದ ಆಸ್ತಿ, 
ಅಕ್ಕ ಕ ಆದರಣೆ ಪೂಜ್ಯ ತಿಗಳಿಗೆ ಪಾತ್ರವಾಗುನ fac ವಿಶ್ವ ಸನೀಯವೂ ಆದ 
ಮಹಾಪ್ರಾ ಣಿ ಎಂಬುದರಿಂದಾಗಿ ಆ ಗುಣಗಳೂ ಕಾರ್ಯ ಗಳೂ ಉಸೆ ೇಶಿತವ್ಯಕ್ತಿ ಯಲ್ಲಿ 
ಸಂದರ್ಭೋಚಿತವಾಗಿ ಸಮ್ಮಿಳಿತವಾಗಿರುತ್ತ ವೆ ತೆ ತಿಳಿಯುವುದಕ್ಕೆ ಸಾಧ್ಯವಿದೆ. 
ಒಮ್ಮೊಮೆ ಸ ಕುಮಾರೋದಯ ಸಂದರ್ಭದ “ಎನ್ನಯ್ಯೆಂಗಳಕ್ಟು ಮೆನ್ಸಂ ನಡಪಿದತಿರಥಂ 
ಗತೆ ನೆಗಕ್ಸುಂ | ಮುನ್ನಾವೊಂ ಗಂಡನಿಂತಣ್ಣಿದಂ....” (ಕಾವ್ಯಾವಶೋಕನ, 
ಪ. ೩೩) “ಮುಂದೆ ಮನ್ನಂದನನೆಸೆನ ಗಜಕ್ರಿ ou ೯೦ (ಕರ್ಣಾಟಕ 
ಕಾದಂಬರಿ, ಪೂ. ಭಾ. ೩೯), “ಇದಾರ ಮುದ್ದಿದಾ | ರರಸನಿದಾರ ಬಲ್ಲಹನಿದಾರೆ 
ಕರೀಂದ್ರನಿದಾರ ಸಿಂಹವೆಂ | ದಿರದಮರ್ದನ್ಸಿದಳ” ಪದೆಸಿನಿಂ ಮೊಳೆವಾಲ್‌ ತೊರೆದೆಚ್ಚು 
ಪಾಯ್ತಿನಂ” (ಜಗನ್ನಾಥ ವಿಜಯ, ೩-೩೯) ಮುಂತಾದ ಹಲವು ಸಾಹಿತ್ಯಪ್ರಯೋಗ 
ಗಳನ್ನು ನೋಡಿದರ್ಕೆ ಮುದ್ದಿನ ಮಕ್ತಳ ವಿಷಯದಲ್ಲಿ ಸಹ ಆನೆ ಸಿಂಹಗಳ ಸಾದೃಶ್ಯವನ್ನು 
ತರುವೆದು ಸಾಮಾನ್ಯವೆಂದು ತೋರುತ್ತದೆ. 

"ಅಮ್ಮನ ಗಂಧವಾರಣಂ' ಎಂಕೆ "ಅಯ್ಯನ ಸಿಂಗಂ' ಎಂಬಂತಹ ಉಲ್ಲೇಖ 
ಗಳೂ ಇದ್ದು, ಆನೆಗೆ ಹೇಳಿದ ಗುಣ ಲಕ್ಷಣ ಸಾಹಸಗಳ ಹಾಗೆ ಸಿಂಹಕ್ಕೆ ಸ್ವಾಭಾವಿಕ 
ವಾದ ಗುಣ ಲಕ್ಷಣ ಸಾಹಸಗಳನ್ನು "ಇಸ ಶಿತ ವ್ಯ ಕಿಗೆ ಆರೋಸಿಸಿರುವುದುಂಟು. 
ಇದೇ ಸಂದರ್ಭದಲ್ಲಿ 1|-| ನೆಯ ಶತಮಾನದ ಇ ಶಾಸನಗಳಲ್ಲಿ ಬರುವ 
"ನೊಳಂಬನ ಗರುಡ? "ಸಿಂಗನ ಗರುಡಂ' ಮುಂತಾದ ಉ- ತಖಗಳನ್ನೂ ಸತಿಸುವೇಕು. 
ಗರುಡನ ಶೌರ್ಯ, ಗಾಂಭೀರ್ಯ, ಆಸ್ತತೆ, ನಿಧೇಯಸೆ, ವಿಶ್ವಾಸಪಾತ್ರತೆ ಈ ಕೆಲವೆ 
ಶ್ಲಾಫ್ಯಗುಣಗಳು ಆನೆಗೂ ಗರುಡನಿಗೂ ಸಮಾನವೇ. ಪ್ರಾಯಃ ಈ ಉನ್ಲೇಖಗಳು 
ನೊಳಂಬನ,ಸಿಂಗನ ಆಸ್ತ ಹಾಗೂ ಸ್ವಾಮಿಭಕ್ತ ವ್ಯಕ್ತಿಯೊಬ್ಬನನ್ನು ಸೂಚಿಸಲ 
ಬಂದಿ ರಬಹುದು. 

ಈ ನಿನಿಧೆ ಉಕ್ಲೇಖಗಳ ಹಿನ್ನೆ ಯೆಲ್ಲಿ "ಸರತಿ ಗಂಧವಾರಣೆ? "ಉದ್ವ್ರೈತ್ತ್ವ ಸವತಿ 
ಗಂಧವಾರಣೆ' ಶಬ್ದದ ಆಶಯವನ್ನು ತೃಪ್ತಿ ಕರವಾಗಿ ವಿನರಿಸುವುದು ಸಾಧ್ಯವೆಂದು 
ತೋರುತ್ತದೆ. «ಸವತಿ ಗಂಧೆವಾರಣೆ' ಎಂಬ ಸಮಾಸಕಬ್ದವನ್ನು *ಸವತಿಯರ್ಗೆ 
ಗಂಥವಾರಣೆ', *ಸವತಿಯರ ಗಂಧೆವಾರಣೆ', "ಸನತಿಯೆಕೊಳ” ಗಂಧವಾರಣೆ' ಎಂಬು 
ದಾಗಿ ಮೂರು ತೆರನಾಗಿ ನಿಗ್ರಹನಾಳ ್ಬ ಮಾಡಬಹುದಾಗಿದ್ದು, ಇವುಗಳಲ್ಲಿ ಮೇಲಿನ 


ತಾ ದಕ ಗುಣ, ಅಮಿತವಾದ ಶಕ್ತಿ ಸಾಮರ್ಥ್ಯಗಳು 3 


3 
ತ್ತ 
4 
ಕ್ವಿ” 
ತ 


ತೆ ವ ಪ ಇ 
ತ್‌ ಗ್ಯ 


ಉಸ್ಲೇಖಗಳಿಗೆ ಸನ್ಫ್ಯಂತ ಪೂರ್ವಪಕನಾಡ ನಿಗ್ರಹವಾಕ್ಯ ಹತ್ತಿ ರವಾದುದು ಎನ್ನುವುದು ' 


ನಾನಾನಳಿಯಲ್ಲಿ "ಗಂಧವಾರಣ' ಶಬ್ದ : ಒಂದು ಟಿಪ್ಪಣಿ ೫ 


ವಿದಿತವೇ ಇದೆ. ಆಗ್ಗೆ ನಿಷ್ಣು ೧ ವರ್ಧೆನನ ಹಲವರು ಪತ್ನಿಯರಲ್ಲಿ ಶಾಂತಲೆ ಆ ಸತ್ಲಿಯರೆ 
ಅಚ್ಚುಮೆಚ್ಚಿ ನವಳು, ವಿಶ್ಯ ಸಪಾತ್ರಳು ಎಂದು ಅರ್ಥ jy rh ಇಧ್ಯ. ಹೇಗೆ 
ಯುನರಾ ಜನೋ ಮತ್ತೊ, ಬೃನೋ ಅ ಅರಸನಿಗೋ ಮತ್ತೊ ಬ್ಬನಿಗೋ ಅಚ್ಛ್ಚುವೆ.ಚ್ಚಿನವನು, 
ವಿಶ್ವಾಸಪಾತ್ರನು, ಅಭಿಮಾನಾಸ್ಪದನು, ಬೆಂಬಲಿಗನು, ಒಲಿಷ್ಠ ರಕ್ಷಕನು. ಎಂದಾಗಿ 
ಅಮ್ಮನ ಗಂಧವಾರಣಂ' ಮುಂತಾಗಿ ಕರೆಯೆಲ )ಡುವನೋ, ಹಾಗೆಯೇ ಹಲವರು 
ರಾಣಿಯರೆ ಸಮುದಾಯದಲ್ಲಿ ಅವರ ಅಚ್ಚುಮೆಚ್ಚಿ ನವಳು, ವಿಶ್ವಾಸಪಾತ್ರಳು, 
ಅಭಿಮಾನಾಸೃದಳು, ಬೆಂಬಲಿಗಳು, ಬಲಿಷ್ಠ ರಕ್ಷತೆಳು ಹ: ಶಾಂತಲೆ “ಸನತಿಯೆರ 
ಗಂಧವಾರಣೆ' (ಸವತಿಗಂಧವಾರಣೆ) ಎಂದು ಕರೆಯ ಯೆಲ್ಪಡುವಳು ಎಂದು ಹೇಳಬೇಕಾಗು 
ವದು. ಇಲ್ಲವೆ ಇನ್ನೊ ೦ದು ಪರ್ಯಾಯ, ಸಸ್ತಮ್ಯಂತ ಪೂರ್ವಪದವಾದ ನಿಗ್ರಹ 
ವಾಕ್ಯ: ನ್ನು ಸ್ವೀಕರಿಸುವುದು. ಅದು “ಸವತಿಯರಲ್ಲಿ ಗಂಧವಾರಣೆ” ಎಂಬರ್ಥ 
ಕೊಡುವದು. ಆಗ ಈ ಅರ್ಥದ ನಾಮಾವಳಿ «ಕನಿಗಳೊಳ” ಪುಂಗನಂ, ಕೆನಿಪುಂಗವಂ” 
“ಪುರುಷರೊಳ್‌ ಸನ ವ್ಯಾಘ್ರ ೦/0 ಶಾರ್ದೂಲಂ/0 ಬು ಷಭಂ/0 ಸಿಂಹಂ ಪುರುಷ 
ಪುಂಗವಂ/0 ವ್ಯಾಘ ೫೦/9 ಶಾರ್ದೂಲಂ/9 ಪುರುಷರ್ಷಭಂ/0 ಸಿಂಹಂ” ಎಂದು ಬರುವ 
ಉಗ್ಲೇಖಗಳಿಗೆ ಸದೃಕವಾಗಿ ನಿಲ್ಲುತ್ತದೆ. ಕತ ಬಾ ಡೆ. «ಬಿರು 
ದಾವಳಿ'ಯ ಸಮಾಸವಾಮದರಿಂದ "ಸವತಿ ಗಂಧವಾರಣೆ'ಗೆ ಅರಿಸಮಾಸದ 5 ಜೋಷನಿಲ್ಲ. 
ಇನ್ನು ಕೊನೆಯ ಸರ್ಯಾಯ, ಚತುರ್ಥ್ಯಂತ ಪೂರ್ವಪದವಾದ 7 Ji ಇದು 
ಈಗ ರೂಢಿಯಲ್ಲಿರುವ ಅರ್ಥವನ್ನು ಕೊಡುನ ಸಾಧ್ಯತೆಯುಳ್ಳು ದು; ಗಾ ್ರಿಹೈವಾದ 
ಅರ್ಥವಲ್ಲವೆದು ಈ : ಲೇಖನದ ಆದಿಯಲ್ಲಿಯೇ ಇದನ್ನು ಎರಡನೆಯ ವಾಕ್ಯಪುಂಜದಲ್ಲಿ 
ಪರೋಕ್ಷವಾಗಿ ಈಗಾಗಲೇ ಸೂಚಿಸಿ ಸೈ ಆದ್ದರಿಂದ ಈ ಬಗೆಗೆ ಇಲ್ಲಿ ವಿಸ್ತರಿಸುವುದಿಲ್ಲ. 
"ಉದ್ರ್ಯೃತ್ತೆ' ವಿಶ್ಲೆ (ಷಣನನ್ನು ಸನತಿಯರಿಗೆ ಅನ್ವ ಯಿಸುವಂತೆ ' ಅರ್ಶ್ಯೈಸಬೇಕೋ, 
«ಸವತಿ ಆಬಾ ಕೆ ಯಾಜ ಸ್‌ ಅನ್ತ ಸುತುತ ಅರ್ಥೈಸಬೇಕೋ ಎಂಬ 
ಸಮಸ್ಯೆಗೆ ಸ್ವಲ್ಪ ಅನಕಾಶನೇನೋ ಇದೆ. (ಸವತಿ ಗಂಧವಾರಣೆ' ಎಂಬ ಸಮಸ್ಮಸದ 
ಮೊದಲು ಸಂಯೋಜನೆಗೊಂಡು, ಅದಕ್ಕೆ ಅನಂತರದಲ್ಲಿ ಉದ್ವ್ಛೃತ್ತ' ನಿಶೇಷಣವಾಗಿ 
ಸೇರಿಬೆಯೆಂಬುದು ನನ್ನ ಗ್ರಹಿಕೆ. "ಅಮ್ಮನ ಗಂಧವಾರಣಂ' 'ನೊದಲಾದ ಸು 
ಗಳೊಂದಿಗೆ ಹೊಂದಿಕೊಳ್ಳುವುದು "ಸ "ಸವತಿ ಗಂಧವಾರಣೆ ಎಂಬಷ್ಟು ರೂಪ ಮಾತ್ರ 
ಆಕೆಯನ್ನು ಬೇಲೂರು ಶಾಸನದಲ್ಲಿ "ಸವತಿಗಂಧಹಸ್ತಿ' ಎಜು ಆಕೆ ಕಟ್ಟಿಸಿದ ಸ 
ಯನ್ನು ಶ್ರೆವಣಜಿಳ್ಗೊಳ ಳ ಶಾಸನದಲ್ಲಿ «ಸವತಿಗಂಧಹಸಿ ಬಸದಿ' ಎಂದೂ “ಗುಡೆ 
ಡಾ ಬಸದಿ? ಎಂದೂ ಕರೆದಿರುವುದು ನೆ ನೋಡಿದರೆ, ಇದು ಸ ಸ್ಪ ಟಗೊಳ್ಳುತ್ತದೆ ದೆ. ಆದರೆ 
ಸುಸಂಸ್ತ ತವ್ಯಕ್ತಿ ಶಾಂತಶೆಯನ್ನು "ಉಪ್ರ ಶ್ರಿ ಎಂಬ ವಿಶೇಸಣಸೊಂದಿಗೆ ಕರೆದಿದೆ 
ಯೆಂದರೆ ಅತೆ ಹೇಗೆ? ಇದಕ್ಕೆ ಕ ೫ ಪರಿಹಾರ ಸಾಧ್ಯವೆಂದು ತೋರುತ್ತ ಡೆ: 
"ಉದ್ವೃತ್ತ' ಶಬ್ದದ ಮೊದಲ ಛಾಯೆಯ ಅರ್ಥಗಳೆಂದು ಮೇಲಕ್ಕೆ ಏರಿರುವ, 
ಅಭಿನೃದ್ಧಿ ಹ ದಿದ ಏಳಿಗೆ ಹೊಂದಿದ” ಎಂಬುನನ್ನು ಹೇಳಿನ. ಅದನ್ನು ಹಿಡಿದು 


ಉನ ತಿವೆತ್ತ, ಅಭ್ಯುದಿತವರ್ತನದ ಸವತಿಗಂಧವಾರಣೆ” ಎಂದು ಅರ್ಥ ಹೇಳುನ್ರೆದು 
ಘಾ ಸಾಧ್ಯತೆ ; ; ಅನಂತರದ ಛಾಯೆಯ ಅರ್ಥಗಳಾದ “ಕೊಬ್ಬಿದ ದರ್ಪಿಷ್ಠ » 
ಎಂಬುವನ್ನು ಹಿಡಿದು “ಕೊಬ್ಬಿದ, ದರ್ಶಿಷೆ ಸ ಯಾದ ಸವತಿಗಂಧವಾರಣೆ? ಎಂದು ಅರ್ಥ 
ಮಾಡುವುದು ಇನ್ನೊಂದು ಸಾಧ್ನ ತೆ. ಈ ಎರಡು ಅರ್ಥಗಳನ್ನೂ ಷ್‌ ಕ್ರಿಂತೆ ಹಾಗೂ 
ಸಪ್ತಮ್ಯಂತೆ ಪೂರ್ವನದ ವಿಗ್ರಹವಾಕ್ಯಗಳಿಗೆ ಸಮಾನವಾಗಿ ಅನ್ವಯಿಸಲು ಶಕ್ಯವಿದೆ, 


ವಿಶೇಷಣವ್ರೆ : ಅನ್ವಯಿಸುವೆದು. ಶಾಂತಲ ಗೈ ಸವತಿಯರಿಗಲ್ಲ ಎಂಬುದನ್ನು ಮಾತ್ರ ಈ 
ಸಂದರ್ಭದಲ್ಲಿ ನೆನನಿಡಬೇಕು. 

ಇನ್ನೂ ಒಂದು ಮಾತಿದೆ. ವಾಸ್ತುಶಿಲ್ಪದಲ್ಲಿ "ವಾರಣ', "ಮತ್ತವಾರಣ? ಎಂಬೆ 
ರಡು ಶಬ್ದಗಳು (ಮಾನಸಾರ, ೧೫-೯) ದೊರೆಯುತ್ತವೆ... ದೊತ್ಡ ಕಟ್ಟಡವನ್ನು 
ಬಳಸಿದ ಸುತ್ತುಗೋಡೆ, ದೊಡ್ಡ ಕಟ್ಟಡದ ಮೇಲುಕೆಕೆಯ ಕಿರುಕೋಣೆ, ಅಲಂಕಾರ 
ಗಂಬದ ಮೇಲುಭಾಗದ ಬೋದಿಗೆ ಇತ್ಯಾದಿ ರಚನೆ ಎಂಬ ಅರ್ಥಗಳು "ಮತ್ತವಾರಣ? 
ಶಬ್ದಕ್ಕೆ ಇರುವುದು ಪ್ರಸಿದ್ಧವಾಗಿದೆ. ಸಂಸ ತದ “ಸ್ರಸ್ತರ' ಮತ್ತು ಇಂಗ್ಲಿಸಿನ 
entablature ಶಬ್ದಗಳಿಗೆ ಸದೃಶವಾದ ಶಬ್ದ ವಿದ. ಮತ್ತವಾರಣ--ಗಂಧೆ 
ವಾರಣ ಎಂದು ಭಾವಿಸಿ ಲಕ್ಷಣಾರ್ಥದಲ್ಲಿ ಸಂರಕ್ಷಕ, ಬೆ:ಬಲಿಗ್ಗ ಆಧಾರಪ್ರಾಯ 
ಇತ್ಯಾದಿ ಅರ್ಥಗಳನ್ನು "ಗಂಧವಾರಣ' ಶಬ್ದಕ್ಕೆ ಕೆಲವರು ಹೊಂದಿಸುವಂತೆ ಶೋರು 
ವುದ. : ಆಗೆ “ಸವತಿಯವರಿಗೆ ಆಧಾರಪ್ರಾಯಳಾದ? ಶಾಂತಶೆ ಎಂದು "ಸನತಿ 
ಗಂಧೆವಾರಣೆ' ಎಂಬ ಶಬ್ದದ ಅರ್ಥಹೇಳಲು ಅನುವ್ರೆ ದೊರೆಸುತ್ತದೆಯೆನ್ನು ವುದು 
ಅವರ ಅಭಿಪ್ರಾಯ. ಆದರೆ ವಾಸ್ತುರತನೆಯುಲ್ಲಿ ಸ್ಮಂಭ ಇತ್ಯಾದಿ "ಎಂಗಳ ಗ 
"ಮತ್ತೆ ವಾರಣ” ಅತಿಪ್ರಮುಖವಾದ ರಚನೆಯೇನಲ್ಲ, ಅದ ಇಲ್ಲದ ವಾಸ್ತುಗಳೂ ಇವೆ 
ಎಂಬುದಾಗಿ ಶಿಲ್ಪಶಾಸ್ತ್ರ ಜ್ಞ ರು ಹೇಳುತ್ತಾರೆ. ಅನ್ಲನೆ ಆನೆಯನ್ನು ರೂಪಕವಿಧಾನ 
ದಿಂದ ಸುಘಟಸ ವ ಮಾ ಸಳೇ "ಅಮ್ಮನ ಗಂಧವಾರಣ' ಇತ್ಯಾದಿ BR | 
ಕಾಣಿಸಿಕೊಳ್ಳುವ ಸಂದರ್ಭಗಳಲ್ಲೆಲ್ಲ ನಾಮಾನ್ಯವಾ ಗಿರುವ್ರೆದರಿಂದ, ಪೂರ್ವೋಕ್ತಸಪ 
ಭಾವನೆಯೂ dd ದೂರಾನ್ವಯೆಗಳೆದು ಹೇಳಬೇಕು. ಒನೆ ಯಡಿ 
ಈ ಎರಡು ಶಬ್ದಗಳು ಪ್ರಯೋಗಗಳಲ್ಲಿ ಸತಸ್ಸರವಾಗಿ ವಿಧಿನುಯಗೊಂಡಿಲ್ಲ ಎಂಬು 
ದನ್ನೂ ನೆನೆದಿರಬೇಕು. 


ಅನುಬಂಧ : 
ಈ ಬರಹವನ್ನು ಗೋಸ್ಠಿಯೊಂದರಲ್ಲಿ ಓದಿದ. ಮೇಶ್ಕೆ ಡಾ. ಎಂ. ಚಿದಾನಂದೆ 
ಮೂರ್ತಿಗಳು ನನಗೆ ಎರಡು ಪತ ತ್ರಗಳನ್ನು ಬರೆದು, ಈ *ಸವತಿಗಂಧವಾರಣೆ? ಶಬ್ದ ದ 


ಅರ್ಥ ನಿಪ್ಪತ್ತಿಗಳು ಈಗ ರೂಢಿಸುಲ್ಲಿ ಪ್ರ ಪ್ರಚಲಿತವಾಗಿರುವುದಕ್ಕಿಂತ ಬೇರೆಯೇನೂ ಅಲ್ಲ 
ವೆಂದು ಸೂಚಿಸಿದ್ದಾ ರೆ ಅವರ ಅಭಿಪ್ರಾಯಗಳ ಸಾರಾಂಶ ಹೀಗಿ: 

(1) ಗದಾಯುದ್ಧ ದ ಉಲ್ಲೇಖ *ಸವತಿಗಂಧವಾರಣೆ'ಯ ಅರ್ಥವನ್ನು ಖಚಿತ 

ಪಡಿಸುತ್ತದೆ. ಸವತಿಯರ' ಅಹುಕಾರವನ್ನು ಹೋಗಲಾಡಿಸುವವಳು, ಸವತಿಯರನ್ನು 


ನಾಮಾನಳಿಯಲ್ಲಿ "ಗಂಧನಾರಣ” ಶಬ್ದ : ಒಂದು ಟಿಪ್ಪಣಿ - 


ಆನೆಯ ಹಾಗೆ ನಿಯಂತ್ರಿಸುವವಳು "ಸವತಿಗಂಥವಾರಣೆ'. ಆಗ "ಉದ್ಹೃತ್ತ (ಹಮ್ಮಿ ನ)' 
"ಸವತಿ'ಗೆ ವಿಶೇಷಣವಾಗುತ್ತದೆ. 

(11) “"ಅಣ್ಣನಂಕಕಾಣ' ಎಂದರೆ ಅಣ್ಣನ ವಗವರ್ತಿಯಾಗಿ ಯುದ್ಧ 
ಮಾಡುವ ವೀರ. ಅಣ್ಣನ ಗಂಧವಾರಣ? ಎಂದರೆ “ಅಣ್ಣನ ವಶವರ್ತಿಯಾಗಿ 
ವ.ದ್ಡಾನೆಯಂತೆ ಪರಾಕ್ರಮದಿಂದ ಹೋರಾಡುವವ:.? ಇಗೆಯೇ "ಅಯ್ಯನ 
ಸಿಂಗಂ', "ಅಮ್ಮನ ಗಂಧವಾರಣಂ' ಇತ್ಯಾದಿ. ಗಂಧವಾರಣ, ಸಿಂಹ, ಗರುಡ 
ಮುದ್ದು ಪ್ರಾಣಿಗಳಲ್ಲ, ಅವ್ರೆ ವಿಥಧೇಯತೆಗೂ ಪ್ರಸಿದ್ಧ ವಲ್ಲ. ಹೋರಾಟಕ್ಕೆ, ನಾಶಕ್ಕೆ 
ಅವ್ರೆ ಪ್ರಸಿದ್ಧ. ಮೇಲಿನ ಪ್ರಶಸ್ತಿಗಳೆಲ್ಲ ವೀರರಿಗೆ ಹೇಳಿದ್ದು, ಬರೀ ಮಕ್ಕಳಿಗಲ್ಲ. 
"ಅಣ್ಣನ ಬಂಟ', ಅಣ್ಣನ ಸೇವಕ, ಭ್ರಾತೃಭತ್ತೆ ಆಗಬಹುದು ; ಅಣ್ಣನ ಸರವಾಗಿ 
ಹೋರಾಡುನ ವೀರ ಆಗಬಹುದು. (ಮಾನನ ಬಂಟ : ಬಂಟ ವೀರ ಎ.ಕೆ. 1] 
ಚಿಕ್ಕಮಗಳೂರು ೯೪). 

ಹಿರಿಯ ರಾಣಿಯಾದನಳಿಗೆ « ಸವತಿಮದಭಂಜನೆ' (ಬಿಕೆಐ 1,0೮, ೧೦೪೯) 
ಶಾಸನೋಕ್ತ ವಾಗಿದೆ. "ಸವತಿಗಂಧವಾರಣೆ-- ಸವತಿಯವರಿಗೆ ಅವರನ್ನು ಅಂಕೆಯಲ್ಲಿ 
ಡುವ, ಅವರ ಜಂಬನನ್ನು ಹತ್ತಿಕ್ಕುವ ಮದಾನೆಯಂತಿರುವವಳು ಎಂಬುದು ತೀರ 
ಸಾ ಸಿ ಭಾವಿಕೆವಾದ ಅರ್ಥ. “ಉದ್ದೃತ್ತ' ಮತ್ತು "ಸವತಿ' ಅಕ್ಸಪಕ್ಕುದಲ್ಲಿರುವುದರಿಂದ 
“ಉದ್ವೃತ್ತ'ವ್ರೆ "ಸವತಿ'ಗೆ ವಿಶೇಷಣವಾಗಿರುವ ಸಾಧ್ಯ*ಯೇ ಹೆಚ್ಚು. ಆಗ ಉದ್ದೃತ್ತಕ್ಕೆ 
ಈಗ ಇರುವೆ ಸ್ರಸಿದ್ಧಾರ್ಥವೇ ಹೊಂದುತ್ತದೆ... "ಅಮ್ಮನ ಗಂಧವಾರಣ' ಇದ್ದಂತೆ 
:ಸವತಿಗಂಧವಾರಣೆ' ಎಂದು ಆಗ “ಸವತಿಯರ ಪರವಾಗಿ ಗಂಧವಾರಣದಂತೆ ಹೋರಾಡು 
ವವಳು” ಎಂದು ಅರ್ಥಮಾತೆಬೇಕಾಗಿಲ್ಲ. ಅಲ್ಲವೆ ಅಮ್ಮನ' ಇತ್ಯಾದಿ ಷಸ್ಕಿ; 
«ಸವತಿ? ಸಮಾಸದಲ್ಲಿ ಬಂದಿದೆ ; "ಸವತಿಯ ಗಂಧವಾರಣ' ಎಂದು ಅಲ್ಲ. ಸವತಿ 
ಏ. ವ. ಆಗಬಹುದು, ಬ. ನ. ಆಗಬಹುದು. "ಗಂಧವಾರಣ'ಕ್ಕೆ destructive 
ಅರ್ಥವೇ ಹೆಚ್ಚ ಉಚಿತವಲ್ಲನೇ 9 ಸನತಿಯರನ್ನು ಅಂಕೆಯಲ್ಲಿಟ್ಟುಕೊಳ್ಳುವುದು ಒಂದು 
ಭೂಷಣ ಎನಿಸಿಕೊಂಡಿರಬಹುದು. 

ಈ ಅಭಿಪ್ರಾಯಗಳು ಸಹಜವಾದವು, ಸಮುಚಿತವಾದವು. ನನ್ನ ಪ್ರಬಂಧದಲ್ಲಿ 
ಇಲ್ಲಿಯ ಕೆಲವಂಶಗಳು ಪೂರ್ವಸಕ್ಷದ ಪ್ರಸ್ತಾವನೆಯ ಭಾಗವಾಗಿ ಅಲ್ಲಲ್ಲ ಬಂದಿನೆ. 
ಅವನ್ನು ಓದುಗರು ಗಮನಿಸಬಹುದು. 

ಸವತಿಯರ ನಿಷಯೆದಲ್ಲಿ ಸನತಿಯರಿಗೆ ಹುರುಡು ಸ್ವಾಭಾನಿಕವಾದುದು ; ರಾಜ 
ಪತಿ, ಯೆರ ವಿಷಯದಲ್ಲ3ತೂ ಇದು ಇನ್ನೂ ಎದ್ದು ಕಾಣುನ ವಿಷಯ. ಅದರೆ ಸ್ಟಾಭಾ 
ವಿಕನೆನ್ನುವ ವಿಷಯಕ್ಕೆ ಸಹ ಅನವಾವಗಳು ಇರಬಾರದೆಂದಿಲ್ಲನಷ್ಟೆ ? ಶಾಂತಲೆಯ 
ನಡೆವಳಿಕೆ ಅಂತಹ ಒಂದು ಅಪವಾದವಾಗಿರಬಹುದು. 

ಅಮ್ಮ ಅಯ್ಯೆ, ಅಣ್ಣ ಇತ್ಯಾದಿ ಸಸ ಕಿಂತ ಪೂರ್ವಪದಗಳಿಗೆ ಸರದಲ್ಲಿ ಪ್ರಾಣಿ 
ವಾಚಕಗಳು ಬಂಡು ಏರ್ಪಡುವ ನಾಮಾವಳಿಗಳ ರೂಸ್ಯ ಆ ರೂಪಗಳ ಉಗ್ಲೀಖಗಳಿಂದ 


ಮಾನವಿಕ ಕರ್ಣೂಟಿಕ 


ಇ 


ಪ.ತೀಯಮಾನವಾಗುನ ಅರ್ಥ ಇವುಗಳ ಬೆಳಕಿನಲ್ಲಿ ನಾನು "ಸವತಿಗಂಧವಾರಣೆ' ಎಂಬ 
ಸಮಾಸಪದದ ವಿಗ್ರಹವಾಕ್ಯವನ್ನು ಮಾಡಿ, ಅದಕ್ಕೆ ಅನುಗುಣವಾಗಿ ಅರ್ಥಮಾಡುನ 
ಯತ್ನ ಮಾಡಿದ್ದೇನೆ. . ಹೀಗೆ ಮಾಡುವಾಗ "ಗಂಧೆವಾರಣ? ಎಂಬ ಮಾತು ಉತ್ತರ 


ವಾಗಿ ಬರುವ "ಅಮ್ಮನ ಗಂಧೆವಾರಣ' ಇತ್ಯಾದಿ ನಾಮಾವಳಿಗಳ ರೂಪ ಅರ್ಥಗಳು 


ಟಿ 


UU 2 
ee 


2 


ಗಳನ್ನು ಇನ್ನೂ ವಿನರದಲ್ಲಿ ಓದುಗರು ಪೆರಶೀಲಿಸಬೇಕೆಂಬುದು ನನ್ನ ವಿನಂತಿ. “ತನೆ * 


ಚ್ಮ 


ಮಾಸಸಾದೃಶ್ಯವ್ರೆಳ್ಳವು ಎನ್ನುವುದು ನನ್ನ ಗ್ರಹಿಕೆ. ಇಂತಹ ನಾಮಾವಳೀ ಸಂದರ್ಭ 


ಫೆ 
&; 
ಶಿ 
‘ef 
ಕ 
ತ 


"ತ 
¥ 
4 


ರಕ್ಷೆಯಾಗಿ, ತನ ಇಷ್ಟರಲ್ಲದ ವ್ಯಕ್ತಿಗಳ ನಿಗ್ರಹಕ್ಕಾಗಿ ದೊರೆಯೋ ಮತ್ತೊಬ್ಬನೋ % 


ವ್ಯಕ್ತಿ” ಎನ್ನುವುದು ಆ ಸಂದರ್ಭಗಳಲ್ಲೆಲ್ಲ ಸಾಮಾನ್ಯವಾಗಿ ಸ್ಪುರಿಸುವುದು ನಿಜ, ಆದಕೆ 
ಆ ಸಂದರ್ಭಗಳಲ್ಲಿಯ ಸ್ವಾಮ್ಯರ್ಥಕ ಷಷ್ಮ್ಯಂತ ಪೂರ್ವಪದದಿಂದಾಗಿ, ವಶದಲ್ಲಿರಿಸಿ 
ಕೊಂಡನನಿಗೆ ಇಲ್ಲವೆ ಸಾಕಿ ಸಲಹಿದನನಿಗೆ ಆ ಇನ್ನೊಬ್ಬ ವ್ಯಕ್ತಿಯ ವಿಷಯದಲ್ಲಿ ಅಕ್ಕೆ 
ಅಭಿಮಾನ, ಆಸ್ತತೆ ಇತ್ಯಾದಿ ಭಾವಗಳೂ ಇರುತ್ತವೆಯೆಂದು ನಾವ್ರ ತಿಳಿಯುವುದು 
ತಪ್ಪಾಗದು. 

ಈ ಹಿನ್ನೆಲೆಯಲ್ಲಿ "ಸವತಿಯರ ಗಂಧವಾರಣೆ' ಎಂಬ ವಿಗ್ರಹವಾಕ್ಯ ಸಾಧ್ಯ. ಆಗ 
ಆಶಯ 4ಸನತಿಯರ ಮದ್ದಾನೆ? ಎಂದಾಗುವುದು. “ಸವತಿಯರು ಮತ್ತಾ ರನ್ನೋ 
ನಿಗ್ರಹಿಸಲು ಇಟ್ಟು ಕೊಂಡ ಸಮರ್ಥವ್ಯಕ್ತಿ? ಎನ್ನು ವುದು ಅಷ್ಟು ಚೆನ್ನಾಗಿ ಹೊಂದದಿ 
ದ್ದರೂ, “ತಮ್ಮ ರಕ್ಷೆಗಾಗಿ, ಬೆಂಒಲಕ್ಕಾಗಿ ಇಟ್ಟ ಕೊಂಡ ಅಕ್ಕರೆಯ, ಅತಿಶಯದ ವ್ಯಕ್ತಿ? 
ಎನ್ನುವದು ತಕ್ಕಮಟ್ಟಿಗೆ ಹೊಂದಿಕೆಯಾಗಬಹುದೆಂದು ತೋರುತ್ತದೆ. ಇದು ಮನಸ್ಸಿಗೆ 
ಬಾರದಿದ್ದರೆ, «ಸವತಿಯರೊಳ್‌ ಗಂಧವಾರಣೆ' ಎಂಬ ವಿಸ್ರಹವಾಕ್ಯವನ್ನು ಮಾಡಿಕೊಂಡು 
“ಸವತಿಯರ ಗುಂಪಿನಲ್ಲಿ ಅಧಿಕಳಾದವಳು, ಶ್ರೇಷ್ಠ ಳಾದವಳು? ಎಂಬುದಾಗಿ ಸಹ ಅರ್ಥ 
ಮಾಡಲು ಸಾಧ್ಯನಿಸೆ. ಈ ಸಾಧ್ಯತೆಯ ಬಗ್ಗೆ ಯೊ ಹಿಂದೆ ಪ್ರಸ್ತಾಪಿಸಿದೆ. ತೊಡ 
ಕೊಬ್ಬಿದ್ದ ಷ್ಶೆ ವ ಮ್ಮ್ಮಿಯಿಂದ ಬೀಗುವ) *ಸವತಿಗಂಧವಾರಣೆ' (ಎಂದರೆ 
ಶಾಂತಲೆ) ಎಂದು ಗ್ರಹಿಸುವೆದು ಪಟ್ಟ ಮಹಿಷಿಯಾದವಳ ವಿಷಯದಲ್ಲಿ ಅನುಚಿತವೇನಲ್ಲ; 
ಉದ್ವ ಎತೈಯೆರಾದ ಸವತಿಯರನ್ನು ತುಳಿಯುವ, ಅವರ ಮದವನ್ನು ಮುರಿಯುವ ಗಂಧ 
ವಾರಣೆ ಎಂದೇ ಅರ್ಥ ಮಾಡಬೇಕಾಗಿಲ್ಲ. : “ಮದನಂಗೆ ಮಹೇಶ್ವರಂ ಮದನ 
ಮಹೇಶ್ವರಂ? (ಶಮದ. ಸೂ, ೧೮೫) ಎಂಬಂತೆ “ಸವತಿಯರ್ಗೆ ಗಂಧವಾರಣೆ? ಎಂದು 
ಆಗಬಹುದು. ಆದರೆ ನನ್ನ ಮಟ್ಟಿಗೆ "ಗಂಧವಾರಣ' ಶಬ ವನ್ನು ಸಾತ್ತಿ_ಕವಾದ 
ಅರ್ಥದಲ್ಲಿ ಗ್ರಹಿಸುವುದು ಇಲ್ಲಿ ಅಪೇಕ್ಷಣೀಯ, ಸ ಸ 


ತನ್ನ ವಶದಲ್ಲಿರಿಸಿಕೊಂಡೆ, ಸಾಕಿ ಸಲಹಿದ ಬೇರೊಬ್ಬ ಪ್ರಿಯವ್ಯಕ್ತಿ » ಸಮರ್ಥನಾದ 


ನಾಮಾವಳಿಯಲ್ಲಿ "ಗಂಧವಾರಣ' ಶಬ್ದ : ಒಂದು ಓಪ್ಪಣಿ ೯ 


ಈ ನಿನೂಸಣೆ, ಈ ಸಮಸ್ಯೆಯನ್ನು ಪರಿಶೀಲಿಸುವವರಿಗೆ ಪೂರ್ತಿಯಾಗಿ ಸಮಾ 
ಧಾನಕೊಡಬಹುದೆಂದು ನಾನು ನಂಬಿಲ್ಲ. ವಾಸ್ತವವಾಗಿ ನನಗೇ ನನ್ನ ಗ್ರಹಿಕೆ 
ಪೂರ್ತಿ ಸಮರ್ಪಕ, ತೃಪ್ತಿಕರ ಎಂದು ತೋರಿಲ್ಲ. ಆದರೆ ಇಲ್ಲಿ ಖಂಡಿತವಾಗಿ ವಿಚಾರಕ್ಕೆ 
ಅನಕಾಶವುಂಟು ಎಂದು ಈಗಲೂ ನನಗೆ ತೋರುತ್ತಿದೆ. ಅಂತಹ ವಿಚಾರ ನಡೆಯಲು 
ಈ ಬರಹ ಪ್ರಜೋದಕವಾಗಲಿ ಎಂದು ಆಶಿಸುತ್ತೇನೆ. 


ಎಡೆಅಅಕಿದೀವ ಕಲ್ಪ ತರುನೆಂದು ನನೀಸಕಕೋಟ ಸಂತಂಸಂ | 
ಬಡೆ SE ವಿಳಯಾಶನಿಯೆಂದು ವಿರೋಧಿಗಳ” ಮನಂ ॥ 
ಗಿಡೆ ಬಿಯೆಮುಂ ಸರಾಕ್ರಮಮುಮೊಸ್ಸಿ ರೆ ತನೊ ಡವುಟ್ಟಿ ದರ್‌ ಸಮಂ | 
ತೊಡನರೆ ವಾರಣಾವತಮನೆಯ್ದಿ ದನಮ್ಮನ pe || 

(೨೯೮) 
ಪಟುವಟಃಯಂ ತಗುಳ್ಳಳುರ್ವ ಬೇಗೆವೊರೆಚ್ಚ ಶರಾಳಿಗಳ್‌ ಛೆಟೀಲ್‌ | 
ಛಟಾಲೆನೆ ಪಾಯೆ ಪಾಯ್ತ ಬಿಸುನೆತ್ತರ ಸುಟ್ಟುರೆ ಚಾತುರಂಗಮಂ ॥ 
ಕಟಕುಟಮಾಗೆ ಪೇಟಃಪೆಸರಿಲ್ಲೆ ನೆ ಪಾಯಿಸಿ ತೇರನೆಯ್ದೆ ತೊ | 
ತ ಟದುಲಾದತ್ತು ವ್ಳೆ ರಿ ಬಲ್ಲಮೆಲ್ಲಮನಮ್ಮ ನ ಗಂಧವಾರಣಂ || 

(ಪಂಪಭಾರತ) (೮, ೧೦೫) 

ನೆಟ್ಟನೆ ವಾಸವಂಗಮೃತವಾರಿಧಿಯೊಳ್ಸುರ ಗಂಧವಾರಣಂ | 
ಪುಟ್ಟಿ ಸುರೇಂದ್ರರಾಜ್ಯಮುದಿತೋದಿತಮಾದುದು ದಾನದಿಂದೊಡಂ ॥ 
ಬಟ್ಟಿಕೆ ಭದ್ರಲಕ್ಷಣಗುಣಾನ್ವಿತನಮ್ನುನ ಗಂಧವಾರಣಂ | 
ಪುಟ್ಟಿ ನರೇಂದ್ರರಾಜ್ಯಮುದಿ ತೋದಿತಮಾಹವಮಲ್ಲದೇವನಾ ॥ 

(೧, ೧೧) 
ರಣದೊಳರಾತಿವಾರಣಘಟಾಳಿಯನೊರ್ವನೆಗೆಲ್ಹನೊಂದು ವಾ | 
ರಣಸೊಳನೂನದಾನಗುಣದರ್ಪಿ ತಪೂರಣನಿಷ್ಟ ತುಷ್ಪದಾ || 
ಣನವದಾತಕೀರ್ತಿಗೃಹತೋರಣನನ್ಯನರೇಂದ್ರಗಂಧವಾ 
ರಣಮದ ವಾರಣಂ ವಿಜಯಕಾರಣನಮ್ಮನ ಗಂಧೆವಾರಣಂ ॥ 

(ಗದಾಯುದ್ಧ) (೧, ೧೭) 


po 


NT ಪಗ ಪೂ ತರ-ರ್ಕಾ್ನ ಜಗಲಿ. 43. 


ತೂ ಇಗೆ ಚೋ ಭಳ 4 ತು. ಆ.04 7/೬೪ 1 


| « Oe yas 
AAAs ಭಷ. 


ಆಟ ಟ್‌ ಲ 0 et 8 LPN 


ಡಾ. ಅಂಬಳಿಕೆ ಹಿರಿಯಣ್ಣ 


ತೂದವರ ಮರಣ ಸಂಪ್ರದಾಯಗಳು 


ತೊದವರು ದಕ್ಷಿಣ ಭಾರತದ ಆದಿವಾಸಿ ಬುಡಕಟ್ಟುಗಳಲ್ಲಿ ಪ್ರಮುಖರಾದವರು. 
ಇವರು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ನೆಲಸಿದ್ದಾರೆ. ಇವರು ಯಾವ ಜನಾಂಗ 
ಮೂಲದವರೆಂಬುದು ಇನ್ನೂ ಖಚಿತವಾಗಿಲ್ಲ. ಇವರ ಸಾಂಸ್ಕತಿಕ ಜೀವನ ಬಹುಮಟ್ಟಿಗೆ 
ಮಲಬಾರಿನ ನಾಯರರದ್ದೆ € ಆಗಿದ್ದರೂ ಅವರಿಗಿಂತ ನಿಶಿಷ್ಟವಾದ ಜೀವನವನ್ನು ನಡೆಸು 
ತ್ತಿದ್ದು ದಕ್ಷಿಣ ಭಾರತದ ಇತರ ಆದಿವಾಸಿ ಬುಡಕಟ್ಟು ಗ್‌ ಜೇಕೆಯಾಗಿಯೇ ಕಾಣು 
ತಾಕಿ. ಮೊದಲಿನಿಂದಲೂ ಇತರ ಔನಸವಗಳೊಂದಿಗೆ ಬೆಕೆಯದೆ ಪ್ರತ್ತೆ ್ಯೇಕವಾಗಿ 
“ಬದುಕುತ್ತಿರುವುದೇ ಇದಕ್ಕೆ ಕಾರಣನಿರಬಹುದು!. 

ತೊಚವರಲ್ಲಿ ಬಹು ಹಿಂದಿನಿಂದಲೂ ಪ್ರಚಲಿತವಿರುವ, ಪರಂಪರಾಗತವಾಗಿ ಅವರ 
ಜೀವನದಲ್ಲಿ ಮುಂದುವರಿದುಕೊಂಡು ಬರುತ್ತಿರುವ ವಿಶಿಷ್ಟ ಆಚರಣೆಗಳೇ ತೊದವ 
ಸಂಪ್ರದಾಯೆಗಳಾಗಿವೆ. ಈ ಸಂಪ್ರದಾಯೆಗಳು ತೊದವ ಸಂಸ್ಕ ತಿಯನ್ನು ಸಮರ್ಥ 
ವಾಗಿ ಬಿಂಬಿಸುತ್ತವೆ. ಮುಖ್ಯವಾಗಿ, ಸಾವಿನ ಸಂಬಂಧವಾಗಿ ಇವರಲ್ಲಿ ಅನುಷ್ಠಾನ 
ದಲ್ಲಿರುವ ಸಂಪ್ರದಾಯಗಳು ಕುತೂಹಲಕರವಾಗಿದ್ದು ಅಭ್ಯಾಸಯೋಗ್ಯವಾಗಿವೆ. ಅವು 
ಜನನ, ಪ್ರೌಢ ಸಂಸ್ಕಾರ ಮದುವೆ-ಈ ಮುಂತಾದವುಗಳ ಬಗೆಗಿನ ಕಟ್ಟಳೆ, ಆಚರಣೆ 
ಗಳಿಗಿಂತ ಹೆಚ್ಚು ಕಠಿಣ ಸ ಕ್ರೈ ರೂಪದಲ್ಲಿ ಉಳಿದು ಬಂದಿನೆ. 

ತೊಡದ ಶವಸಂ ಂಸ್ಕಾರ ಸಂಸ್ರ ದಾಯಾಚರಣೆಗಳು ಬಹಳ ನಿಸ್ತಾ ರೆವಾದನು. 
ಇನರು ಮೃ ತರಿಗೆ "ಹಸಕೇಡು' ಮತ್ತು "ಬರಕೇಡು' ಎಂದು ಎರಡು ಬಗೆಯ ಉತ್ತ ರ 
ಕ್ರ ಯೆಗಳನ್ನು ನಡೆಸುತ್ತಾ ರೆ ತೊಡಲು ಹಸಕೇಡು ಅನಂತರ ಬರಕೇಡು ಸಂಸ್ಥಾ ರ 
ಗಳನ್ನು ನಡೆಸುವುದು ಕ ಕಮ. ಮೃ ತರು ಮಕ್ಕಳಾಗಿದ್ದ ರೆ ಎರಡೂ ಉತ್ತರಕ್ರಿ ಯೆಗಳನ್ನು 
ಒಂದೇ ದಿನ ನಿರ್ವಹಿಸ NE, ಮೃ ತರು ಸಿ ಸ್ತ್ರೀಯರಾಗಿದ್ದ ರೆ ಮೊದಲನೆಯದಕ್ಕೂ 
ಎರಡನೆಯದಕ್ಕೂ ಒಂದೆರಡೆ ಹಳು ಅಂತರಾರುತ, ಡೈ ಮೃತರು ಪುರುಷರಾಗಿದ್ದ ರೆ 
ಒಂದು ವರ್ಷಾವಧಿಯ ಅಂತರವಿರುತ್ತದೆ. "ಹೆಸಕೇಡು' ಸಂಸ್ಕಾರವನ್ನು ನರ್ವಹಿಸುವ 
ಜಾಗವನ್ನು "ಮೇಕುಡಿ' ಎಂದೂ "ಬರೆಕೇಡು' ಜಾಗವನ್ನು "ಓಸೊರ್ಮ್‌' ಎಂದೂ ಕರೆ 
| ಯುತ್ತಾ ಕ ಈ ಮೇಕಾಡಿ ಮತ್ತು ಓಸೊರಗ್ಮಗಳು ಸ್ತಿ ಸ್ತ್ರೀಯಂಗೇ ಬೇಕೆ ಪುರುಷರಿಗೇ 
ಬೀರೆ. 


೧೨ ಮಾನನಿಕ ಕರ್ಣಾಟಕ 


ಮೃತರು ಪುರುಷರಾಗಿದ್ದರೆ ಹಸಕೇಡು ಸಂಸ್ಥಾ ರದ ವಿಧಿಗಳನ್ನು ಎನ್ನೆ ಕೊಟ್ಟಿ ಸಿ | 
ಯಲ್ಲಾಗಲೀ ಎಮ್ಮೆಕೊಟ್ಟ ಗೆಯನ್ನು ಪ್ರ ಗ ನೂತನ ಗುಡಿಸಲಿನಲ್ನ್‌ ಗಲೀ t 
ನಿರ್ವಹಿಸಲಾಗುವುದು. ಸ್ತ್ರೀಯರಾಗಿನ್ದ ಕ್‌ ಆ ಉದಸ್ದೇಶಕ್ಕಾಗಿ ಒಂದು ಪ್ರ ಗ್ರತ್ಯೇಕ ' 
ಗುಡಿಸಲನ್ನು ನಿರ್ಮಿಸಿ ಅ ನೆರವೇರಿಸಲಾಗುವುದು. ಸಂಸ್ಥಾರ ವಿಧಿಗಳು ಮುಗಿದ _. 
ಮೇಲೆ ಅದನ್ನು ನಾಶಗೊಳಿಸಲಾಗ ವುದು. 

ಮರಣಳಯ್ಯೆ ಯಲ್ಲಿದ್ದ ವ್ಯಕ್ತಿಗೆ ಹೊಸ ಉತ್ತರೀಯ ಸುತ್ತುಪ್ರೆದು ಸಂಪ್ರದಾಯ. | 
ಬಾಯಿಗೆ ಎರಡು ಹ ಹಾ ಲುಬಿಟ್ಟು ಹುರಿದ ಕಾಳು ಮತ್ತು ಬೆಲ್ಲವನ್ನು ಹಾ ಹಾಕುನೆದು 
ಪದ್ಧ ತಿ. ಸತ್ತನಂತರ ನ ಮಾಡಿಸಿ ಕಪ್ಪು ಪೂತ್ಕೂಲಿ3, ನೀಲಿ ವಷ ಕೆಂಪು 

ಕಸೊತಿಯಿಂದೆ. ಅಲಂಕ್ಕ ತವ ದ ಪೂತ್ತೂಲಿ, ಅದರ ಮೇಣ್‌ ಬಿಳಿಯೆಂಚಿನ ಪೂತ್ತೂಲಿ, 

ಅದಕಮೇಶೆ ಕೆಂಪು ಪೂಶ್ಳೂಲಿ - ಹೀಗೆ ನಾಲ್ಕು ಮಡಿಕೆಯ ಉಡುಪು ಉಡಿಸಿ ಬೆರಳು 
ಗಳಿಗೆ ಹಿತ್ತಾ ಳೆ ಉಂಗುರಗಳನ್ನು ತೊಡಿಸುತ ಇ ರೆ. ಶವೆದಪ ಪಕ್ಕದಲ್ಲಿ ಬೆಲ್ಲ ಅಕ್ಕಿ ಕವಡೆ: ' 
ಚಿಪ್ಪುಗಳಿಂದ ಅಲಂಕೈತವಾದ ಸ ಚರ್ಮದ ಕಾಗದದ ಸುರುಳಿ, ನ್ಯ, ತೆಂಬಾಕೆ, 
ಹ್‌ ಚೊರ. ನಾನಾ ಬಗೆಯ ಧಾನ್ಯಗಳು, ತುಸ್ಪ ಇತ್ಯಾದಿ ಪದಾರ್ಥಗಳನ್ನು 
ಗಂಟು ಕಟ್ಟಿಡಲಾಗುತ್ತದೆ. 

ಸಾನಿನ ಸುದ್ದಿ ತಲುಪಿದ ಕೂಡಲೆ ಬಂಧುಗಳು ಮೃತನ ಗುಡಿಸಲ ಮುಂದೆ ಕಳಿತು ಕ 
ಶೋಕ ಸೂಚಿಸಲು ಹೆಂಗಸರು ಮತ್ತು ಹುಡುಗಿಯರು, ಗಂಡಸರು ಮತ್ತು ಹುಡುಗರು... 
ಹೀಗೆ ಎರಡು ಬಣಗಳನ್ನು ಸೃಷ್ಟಿಸಿಕೊಳ್ಳು ತ್ತಾ ಕಿ ಎರಡು ಬೇರೆ ಬೇರೆ ಶಿಬಿರಾಗ್ರಿಗಳ 
ಸುತ್ತ ಕುಳಿತು ಮೃತರಿಗೆ ತಮ್ಮ ತೀವ್ರ ಸಂತಾಸವನು ವ್ಯಕ್ತ ಪಡಿಸುತ್ತಾ ರೆ ಪ್ರತಿಯೊಬ್ಬ 
ದುಃಖಿಯು ತನಗೆ ಸರಿಹೊಂದುವ ದಖಿಯನ್ನು. ಜೋಡಿ 3S ಒಂದೇ 
ರಾಗದಲ್ಲಿ ಆಲಾಸಗ್ಗೆಯುವ ದ್ದ ಶ್ಯ ಹೃದಯೆಸ್ಪರ್ತಿಯಾಗಿರುತ್ತದೆ. ಈ ಶೋಕತಸ್ತರ 
ರಾಗಾಲಾನಳಗುಬಾವಾಗ ಕೋಟರು ಹ ನುಡಿಸುತ್ತಾ ರೆ. 

ಹಸಕೇಡು ಸಂಸ್ಕಾರದ ಸಂದರ್ಭದಲ್ಲಿ ಬಹುಪಾಲು ಎಲ್ಲಾ ಹಳ್ಳಿಗಳ ಪ್ರತಿನಿಧಿ 
ಗಳೂ ಹಾಜರಿರುತ್ತಾರೆ. ಮೃತನ ನಿಕಟವರ್ತಿಗಳು, ಸಮೀಸ ಬಂಧುಗಳು ಉತ್ತರ 
ಕ್ರಿಯೆಗೆ ಬೇಕಾಗುವ ಅಗತ್ಯವಸ್ತುಗಳನ್ನು ಕಲೆ ಹಾಕುತ್ತಾರೆ. ಯಾವ ಯಾವ ಬಂಧು ' 
ಗಳು ಯಾವ ಯಾವ ರೀತಿಯಲ್ಲಿ ಉತ್ತರಕ್ರಿಯೆಗೆ ಸಹಕರಿಸಬೇ ಕೆಂಬುದನ್ನು ಮೊದ್‌ೇ 
ನಿರ್ಧರಿಸಿರುನರೇನೊ ಎನ್ನು ವಂತೆ ನ ಪ್ರತಿಯೊಬ್ಬರೂ ಒಂದೊಂದು ಕಾರ್ಯವನ್ನು ನಿರ್ವ ' 
ಹಿಸುತ್ತಾರೆ. ಕೆಲವರು ಮೃತನ ಹೆಸರಿನಲ್ಲಿ ಬಲಿಕೊಡಲು ಎನೆ ಗಳನ್ನು ದಾನ ತೊಡು 
ತ್ತಾರೆ, ಕೆಲವರು. ಆಹಾರ ಪದಾರ್ಥಗಳನ್ನು ಒದಗಿಸುತ್ತಾರೆ, ಭುವ ಉಡುಗೊರೆ ' | 
ನೀಡುತ್ತಾರೆ - ಹೀಗೆ. 

ಹಸಕೇಡು ಸಂಸ್ಕಾರದ ಸಂದರ್ಭದಲ್ಲಿ ನಡೆಯುವ ವಿಧಿಗಳು ವಿಶಿಷ್ಟವಾದವ್ಪೆ. | 
ರಕ್ತ ಸಂಬಂಧಿಯೊಬ್ಬರು ನೀಡಿದ ಹೊಸಬಟ್ಟಿಯನ್ನು ಮೃತನ ಹೆಂಡತಿ ಶವಕ್ಕೆ, ಹೊದಿಸು ು 


Coy HRS Sd Sets ಈ RYN 


ಎತ ಇತ್ತು 0 : 


ವುದು ಪದ್ಧತಿ. ಮೃತನು "ತಾರ್ದರಲ್‌? ಹಾನಿಗೆ. ಸೇರಿನನನಾಗಿದ್ದ ಕೆ ಶವವನ್ನು ಸುಡು 


ತೊದನರ ಮರಣ ಸಂಪ್ರದಾಯಗಳು ೧ತ್ಲಿ 


ಗಾಡಿಗೆ ಒಯ್ಯುವುದಕ್ಕೆ ಮೊದಲು “ತೀವಲಿವಾಲ್‌? ಗುಂಪಿಗೆ ಸೇರಿದ ಹೈನಿಗನು ಮೂರು 
ಸಾರಿ ಎಮ್ಮೆಯ ಕೊಟ್ಟಿಗೆಗೆ ಮಣ್ಣೆರಚುತ್ತಾನೆ. ಆಮೇಲೆ ಶನವನ್ನು ಮೂರು ಕೊಠೆಡಿ 
ಗಳಿರುವ ಎಮ್ಮೆ ಕೊಟ್ಟಿಗೆಯಲ್ಲಿಟ್ಟ ಎಮ್ಮೆಗಳನ್ನು ಬಲಿ ಕೊಡುತ್ತಾ ರೆ. ಆಗ ರಕ್ಕೆ 
ಸಂಬಂಧಿಗಳು ಶವದ ಸುತ್ತ ಕುಳಿತು ಸಾಮೂಹಿಕವಾಗಿ ದುಃಖ ಸೂಚಿಸುತ್ತಾರೆ, 
ತಮ್ಮ ದುಃಖತಪ್ತ 'ಮನಸ್ಸಿನ ಭಾವನೆಗಳನ್ನು ಹಾಡುಗಳಲ್ಲಿ ಪ್ರಕಟಿಸುತ್ತಾ ರೆ, (ಈ 
ಹಾಡುಗಳಲ್ಲಿ ಮೃತನ ವಂಶ, ಅವನ ಸಿದ್ಧಿ ಸಾಧನೆಗಳ ಹಿರಿಮೆಯನ್ನು ಕೊಂಡಾಡ 
ಲಾಗುವುದು). ಸಾಮೂಹಿಕ ಶೋಕ ಸೂಚಿಸುವ ಸಂದರ್ಭದಲ್ಲಿ ಹಳ್ಳಿಯ ತರುಣರು 
ಸ್ಮಶಾನದಲ್ಲಿ ಬಲಿ ಕೊಡಬೇಕಾಗಿರುವ ಎಮ್ಮೆಗಳನ್ನು ಜೌಗು ಭೂಮಿಗೆ ಅಟ್ಟಿಸಿಕೊಂಡು 
ಬರುತ್ತಾರೆ. ಆ ವೇಳೆಗೆ ಸರಿಯಾಗಿ ಶವವನ್ನು ಎಮ್ಮೆ ಕೊಟ್ಟಿಗೆಯಿಂದ ಸುಡುಗಾಡಿಗೆ 
ಚಟ್ಟಿದಲ್ಲಿ ಸಾಗಿಸಿ ತರಲಾಗುವುದು. ಶವದ ಜೊತೆಗೆ ಸಂಸ್ಕಾರ ಕ್ರಿಯೆಗಳಿಗೆ ಅಗತ್ಯ 
ವಾದ ಅಕ್ಕಿ, ಬೆಲ್ಲ, ಈಡಿಗೆ ಹಾಕಲು "ಕಯಾಜ್‌' ಮರದ ಸೌದೆ ಇತ್ಯಾದಿಯನ್ನು 
ಕೊಂಡೊಯ್ಯಲಾಗುವುದು. ಶವೋತ್ಸವದಲ್ಲಿ ಗಂಡಸರು ಮುಂದೆ, ನಡುವೆ ವಾದ್ಯದವರು 
ಹೆಂಗಸರು ಎಲ್ಲರಿಗಿಂತ ಹಿಂದೆ ಇರುತ್ತಾರೆ. ಮ 

ಶವಸಂಸ್ಥಾರ ಕ್ರಿಯೆಗಳನ್ನು ಮುಖ್ಯ ದುಃಖಿ ನೆರವೇರಿಸಿಕೊಡಬೇಕು. ಈ ವ್ಯಕ್ತಿ 
ಮೃತನ ಸೋದರನಾಗಿರಬಹುದು ಅಥವಾ ಮಗನಾಗಿರಒಹುದು ; ಮೃತ ವ್ಯಕ್ತಿ ಸ್ತ್ರೀ 
ಯಾಗಿದ್ದರೆ ಮೃತಳ ಗಂಡೆ ಮುಖ್ಯ ದುಃಖಿ ಎನಿಸುತ್ತಾ, ನೆ. ಅವಳೆ ಮಕ್ಕಳ ನಿತೃತ್ವದ 
ಹೆ್ತೆನ್ನು ಸಡೆದ ಬೇರೆ ಗಂಡಂದಿರೂ ಆ ಕೆಲಸ ನಿರ್ವಹಿಸಒಹುದು. ವಿರಳವಾಗಿ ಮಗಳು 
ಅಥವಾ ಸೊಸೆ ಮುಖ್ಯ ದುಃಖಿಯಾಗಿ ಕಾಣಿಸಿಕೊಳ್ಳಬಹುದು. 

ಶವವನ್ನು ಸ್ಮಶಾನಕ್ಕೆ ತಂದಮೇಣೆ ಅದಕ್ಕೆ ಸ್ನಾನ ಮಾಡಿಸಿ ಉಡುಗೆ ತೊಡುಗೆ 
ಗಳಿಂದ ಶೃಂಗರಿಸಿ ಬೆಟ್ಟದಮೇಲೆ ಮುಖ ಕೆಳಗೆ ಮಾಡಿ ಮಲಗಿಸುತ್ತಾರೆ. ಅಲ್ಲಿ ನೆರೆದಿದ್ದ 
ವರೆಲ್ಲರೂ ಶವಕ್ಕೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಚಿಲೆ ಬಾಳುವ ಪದಾರ್ಥಗಳನ್ನು 
ಉಡುಗೊರೆ ನೀಡುತ್ತಾರೆ. ಕೆಲವು ಬಂಧುಗಳು ಮೃತನ ಸಂಗಡೆ ಪರಲೋಕಕ್ಕೆ ಕಳಿಸಲು 
ಎಮ್ಮೆಗಳನ್ನು ಫಯಾಜ್‌ ಮರದ ದೊಣ್ಣೆ ಯಿಂದ ಹೊಡೆದು ಕೊಲ್ಲುತ್ತಾರೆ. ಅದೇ 
ವೇಳೆಯಲ್ಲಿ ಮುಖ್ಯ ದುಃಖಿಯು ಮೃತನ ತಲೆಗೂದಲನ್ನು ಕತ್ತ ರಿಸಿಟ್ಟು ಕೊಂದು ಶವಕ್ಕೆ 
ಹೊದಿಸಿದ್ದ ಪೂತ್ಕೂಲಿಗೆ ಬೆಳ್ಳಿ ನಾಣ್ಯಪೊಂದನ್ನು ಕಟ್ಟುತ್ತಾನೆ. ಇಷ್ಟೆಲ್ಲ ಆದಮೇಲೆ 
ಶವವನ್ನು ತೂಗಾಡಿಸಿ ಮೂರು ಸಾರಿ ಮೇಲಕ್ಕೆ ಹಾರಿಸಿ ಈಡಿನ ಚಟ್ಟದ ಮೇಲಿಡು 
ತ್ತಾರೆ. ಹಾಗೆ ಮಾಡುವಾಗ ಅಲ್ಲಿ ನೆರೆದವರು ಸಾಮೂಹಿಕವಾಗಿ ಹೀಗೆ ಹಸು 
ತ್ತಾರೆ. "ನೀನು ಅನ್ನೋದಗೆ ಹೋಗ್ತಿಯ. ಅಲ್ಲಿ ನಿನಗೆ ಕುಡಿಯೆಲು ಹಾಲು 
ದೊರಕಲಿ ; ಅಲ್ಲಿ ನಿನಗೆ ಎಲ್ಲರೂ ಚೆನ್ನಾಗಿರಲಿ?. ಹೀಗೆ ಹಾಕಿಸಿದರೆ ಮೃತನು ನೇರ 
ವಾಗಿ ಅನ್ನೋದ್ರ್‌ಗೆ ಹೋಗುತ್ತಾನೆಂಬ ನಂಬಿಕೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ 
ಸಾಮೂಹಿಕ ಶೋಕವನ್ನು ಪ್ರದರ್ಶಿಸಿ ಎನ್ಮೆಯೊಂದನ್ನು ಕೊಂದು ಅದೆರೆ ಕೊಂಬು 
ಗಳನ್ನು ಶವದ ಕೈಗಳಿಂದ ಹಿಡಿಸುತ್ತಾ, ಕೆ. ಮೃತನು ಸಮಾಜದ ಗಣ್ಯನ್ಯಕ್ತಿಯಾಗಿದ್ದರೆ 


೧೪ ಮಾನವಿಕ ಕರ್ಣೂಟಿಕ 


ಹೆಚ್ಚು ಸಂಖ್ಯೆಯ ಎಮ್ಮೆಗಳನ್ನು ಬಲಿ ಕೊಡಲಾಗುವುದು. ಎಮ್ಮೆಗಳನ್ನು ಮೃತ 


ನೊಂದಿಗೆ ಪರಶೋಕಕ್ಕೆ ಕಳುಹಿಸಿದ ನಂತರ ಶವದ ಮೈಮೇಲಿದ್ದ ಬೆಲೆ ಬಾಳುವ” 


ಸದಾರ್ಥಗಳನ್ನು ಸ್ವಲ್ಪ ಸ್ವಲ್ಪ ತೆಗೆದು ಅಲ್ಲಿ ನೆರೆದಿದ್ದವರಿಗೆಲ್ಲ ಹಂಚಿ ಅನಂತರ ಶವಕ್ಕೆ 
ಬೆಂಕಿ ಹೊತಿ ಸಲಾಗುವುದು. ಎರಡು ಒಣ ಸೌನಿಗಳನ್ನು ಒಂದಕ್ಕೊಂದು ಉಜ್ಜಿ 
ಬೆಂಕಿ ಉತ್ಪಾದಿಸಿ ಆ ಬೆಂಕಿಯನ್ನೇ ಈಡಿಗೆ ಸ್ಪರ್ಶಿಸುವುದು ಆ ಸಂದರ್ಭದ ವಿಶೇಷ. 
ಶವಕ್ಕೆ ಪೂರ್ತಿಯಾಗಿ ಬೆಂಕಿ ಆವರಿಸಿದಾಗ ಮೃತನ ಸಂಬಂಧಿಗಳು ಸಕ್ಕದ ಬೆಟ್ಟಿದ 
ನೆತ್ತಿಯನ್ನೇರ ಪರಲೋಕಕ್ಕೆ ಹೋದ ಎಮ್ಮೆಗಳು ಅವನನ್ನು ಕಾಪಾಡಲಿ ಎಂದು 
ಹಾಕ್ಸೆ ಸುತ್ತಾರೆ. ಅದಕ್ಕಾಗಿ ದೇವರನ್ನು ಪ್ರಾರ್ಥಿಸುತ್ತಾ ರೆ ಶವ ಸುಟ್ಟು ಭಸ್ಮವಾದ 
ಮೇಲೆ ಬೇಯದೆ ಉಳಿದ ಭಾಗಗಳನ್ನು ಕತ್ತರಿಸಿಟ್ಟಿದ್ದ ತಲೆಗೂದಲಿನಲ್ಲಿ ಸುತ್ತಿ ವಸ್ತ್ರ 
ವೊಂದರಲ್ಲಿ ಗಂಟು ಕಟ್ಟಿ ಮೃತನ ಗುಡಿಸಲಿಗೆ ಕೊಂಡೊಯ್ದು ಜೋಪಾನವಾಗಿ ಸಂರಕ್ಷಿ 
ಡಲಾಗುವುದು. 
ಶವಸಂಸ್ವಾರದಲ್ಲಿ ಪಾಕ್ಗೊಂಡವರೆಲ್ಲ ಸೂತಕ ಸರಿಹಾರ ನಿಧಿಗಳನ್ನು ಆಚರಿಸು 
ವವರಿಗೆ ಅಶುದ್ಧರಾಗಿರುತ್ತಾರೆಂದು ನಂಬಿಕೆ. ಆ ಅವಧಿಯಲ್ಲಿ ಒಬ್ಬರ ಹೆಸರನ್ನು 
ಮತ್ತೊಬ್ಬರು ಕೂಗಿ ಕರೆಯುವ್ತೆದಿಲ್ಲ. 
ಮೃತಳು ವೃದ್ಧಳಾಗಿದ್ದರೆ ಅವಳ ಸಂಸ್ಪಾರ ಕ್ರಿಯೆಗಳನ್ನು ಮಗಳು ಅಥವಾ 
ಸೊಸೆ ನಿರ್ವಹಿಸುವುದು ಪದ್ಧತಿ. ಈ ಪ್ರಧಾನ ದುಃಖಿ ಮೃತಳ ಪೂತ್ಕೊಲಿಗೆ ತ್ರಿವಿರಿ' 
ಎಂಬ ಕುರುಚಲು ಗಿಡದ ಎಲೆಯನ್ನು ಕಟ್ಟುವುದು ತೋಳಿನ ಮೇಲೆ ಕವಡೆ ಚಿಪ್ಪಿನ 
ಸರವನ್ನು ಕಟ್ಟಿವುದು ಮತ್ತು ಶವಕ್ಕೆ -ಅಗ್ತಿಸ್ಪರ್ಕ ಮಾಡುನ್ರೆದು - ಇಷ್ಟು ಕ್ರಿಯೆ 
ಗಳನ್ನು ನೆತವೇರಿಸುತ್ತಾಳೆ. | 
ಸತ್ತ ವ್ಯಕ್ತಿ ಕನ್ಯೆಯಾಗಿದ್ದಕೆ ಸೋದರಮಾವನ ಮಗನ ಹಸ್ತದಿಂದ ಶವದ ಕೈಗೆ 
ಬಿಲ್ಲು ಬಾಣಗಳನ್ನು ಕೊಡಿಸುವುದು ಸುಸ್ರದಾಯೆ.4 ಕೊನೆಯಲ್ಲಿ ಈಡಿನ ಮೇಕೆ 
ಅವನು ಅಕ್ಕಿ ಬೆಲ್ಲ ಜೇನುತುಸ್ಪ ಬೆಣ್ಣೆ ಇತ್ಯಾದಿಗಳಿರುವ ವಸ್ತ್ರದ ಗಂಟನ್ನು ಇಟು 
ಹಿಂತಿರುಗಿ ನೋಡದೆ ಗುಡಿಸಲ ಕಡೆಗೆ ಹೋಗುತ್ತಾನೆ. ಆ ಕ್ರಿಯೆಗಳನ್ನು ನಿರ್ವಹಿಸಿದ 
ಅನಂತರ ಹುಡುಗನ ತಂದೆ ಆತ ಧರಿಸಿದ್ದ ಪೂತ್ಕೂಲಿಯನ್ನು ತೆಗೆದು ಅದನ್ನು ಕಾಲಿನಿಂದ 
ತಲೆಯೆನರೆಗೂ ಹೊದಿಸಿ ಗುಡಿಸಲಿಗೆ ಕರೆದೊಯ್ಯ್ಯುತ್ತಾ ನೆ. ಅಲಿ ಒಂದು ರಾತ್ರಿಯೆ 
ಮಟ್ಟಿಗೆ ಅನನನ್ನು ಹೊರಗಿರಿಸಿ ಅನಂತರ ಒಳಗೆ ಬರಮಾಡಿಕೊಳ್ಳ ಲಾಗುವುದು. 
ಮೃತನು ಅನಿವಾಹಿತನಾಗಿದ್ದರೆ ಮೇಶೆ ಹೇಳಿರುವ ಶ್ರಮದ ೇ ಸೋದರ 
ಮಾನನ ಮಗಳು ಪ್ರಧಾನ ದುಃಖಿಯ ಪಾತ್ರವನ್ನು ನಿರ್ವಹಿಸುತಾ ಕ ಅಕ್ಕಿ ಬೆಲ್ಲ 
ಇತ್ಯಾದಿ ತುಂಬಿಸಿಟ್ಟ ಲೋಹದ ಪಾತ್ರೆಯನ್ನು ಶವದ ಮಗು ಲ್ಲಾಟ್ಟು ಶವದ ತಲೆ 
ಮಸ್ಬಿಗೆ ಹೊರಗಡೆ ಕೂರಿಸಿ ವ pid ಯತ. 
ಸಿ ನಿರುದಿನ ಒಳಗೆ ಕರದುಕೊಳ್ಳು ತ್ತಾ ಕ್ತಿ 


ತ್ತ 


ಕ. 


ತ 
ಸ್‌ 
| 
1 


ಟ್ಟ 


oe 


ತೊದನರ ಮರಣ ಸಂಪ್ರದಾಯಗಳು ೧೫ 


ಬಂಜೆ ಸತ್ತಾಗ ಅವಳ ಗಂಡ ಶವದ ಕೈಗೆ ಬಿಲ್ಲು ಬಾಣಗಳನ್ನು ಸಮರ್ನಿಸುತ್ತಾನೆ. 
ಹಾಗೆ ಮಾಡುವುದರಿಂದ ಮೃತಳು ಸರಶೋಕದಲ್ಲಾದರೂ ಮಗುವನ್ನು ಹೆತ್ತು ಸುಖ 
ವಾಗಿರುತ್ತಾಳೆಂದು ನಂಬಲಾಗುವ್ತ್ರೆದು. ಕೊನೆಯಲ್ಲಿ ಮೃತಳ ತಲೆಗೂದಲನ್ನು ಕತ್ತರಿಸಿ 
ತನ್ನ ತಾಯಿಯ ಕ್ಸೆಯಲ್ಲಿ ಕೊಡುತ್ತಾ ನೆ. ಬಂಜೆಯೆ ಶನಸಂಸ್ಥಾರದಲ್ಲಿ ಎರಡನೆಯ 
ಬಲಿಯನ್ನು ಹೆಣವು ಪೂರ್ತಿ ಸುಟ್ಟು "ಜಸ ೈವಾಗುವ್ರದಕ್ಕೆ ಮೊದಲು ಕೊಡುವ ಪದ್ಧತಿ 
ಇಡೆ. eS ಅಲ್ಲಿ ನೆಕೆದವರಿಗೆ ಅಕ್ಕಿ ಬೆಲ್ಲವನ್ನು ಹಂಚುವ ಕಾರ್ಯಕ್ರೆಮವಿರುತ್ತ ಇ. 
ಸಂಸ್ಥಾರಕ್ರಿಯೆ ಮುಗಿಸಿ ಎಲ್ಲರೂ ಹಳ್ಳಿಗೆ ಹೋದ ಮೇಲೆ ವಿಧುರನು ನಾಲ್ಬಾರು ಜನ 
ಸಂಗಡಿಗರೊಂದಿಗೆ ಆ ರಾತ್ರಿಯನ್ನು ಅ್ಲೇ ಕಳೆದು ಮರುದಿನ ಬೆಳಿಗ್ಗೆ ಅನ್ನ ಬೇಯಿಸಿ 
ಉಂಡು ಹಳ್ಳಿ ಗೆ ಹಿಂತಿರುಗುತ್ತಾ ನೆ. ವಿದುರನ ತಾಯಿ ಅಸ್ಕಿ ಮತ್ತು ತಲೆಗೂದಲನ್ನು 
ಗುಡಿಸಲಲ್ಲಿ `ುರ್ತಿತವಾಜಿದೆಯಲ್ಲಿ ಇಟ್ಟಿರುತ್ತಾಳೆ. ಅವು "ಮುಂದಿನ ಉತ್ತ ರಕ್ರಿಯೆ 
ನಡೆಯುವವಕೆಗೂ ಅಕ್ಕಿರುತ್ತವೆ. 

ಕುಷ್ಕರೋಗಿ ಸತ್ತಾ FP ಮಣ್ಣು ಮಾಡುತ್ತಾ ಕ್ಕೆ. ಆಗಸಹ ಎಮ್ಮೆಗಳನ್ನು ಬಲಿ 
ಕೊಡಲಾಗುವುದು. "ಫ್ರೀಕಿ? ಮತ್ತು "ಕೆನ್ನಾ? ಕುಲಕೆ ಸೇರಿದ ಜನರು ಮೃತನ 
ಸೃಸ್ಟಾರಕ್ರಿ ದ. ನೆರವೇರಿಸಿ ಕೊಡುತ್ತಾರೆ. ಸಮಾಧಿ ಮಾಡುವಾಗ ಮೃತನ 


ಸದ್ದು ಣ ಸಂಸನ್ನತೆ ಗಳನ್ನು ಶುರಿತು ಹಾಡಲಾಗುವುದು. 


ರಕ ಉತ್ತರಕ್ರಿಯೆ "ಹಸಕೇಡು' ಸಂಸ್ಥಾರಕ್ಕಿಂತ ವಿಸ್ತಾ ರವಾದ ವಿಧಿ 
ನಿಯಮಗಳನ್ನು ಹೊಂದಿವೆ. "ಹೆಸಕೇಡು' ಸಂಸ್ಕಾರದ ಸಂದರ್ಭದಲ್ಲಿ ಸಂರಕ್ರಿಸಿಟ್ಟಿ ದ್ದ 
ಮೃತನ ಅಸ್ಕಿ ಮತ್ತು ತಬೆಗೂದಲಿಗೆ ನಡೆಸುವ ಸಂಸ್ಕಾರವನ್ನು "ಒರಕೇಡು ಸಂಸ್ಕಾರ 
ಬಂದು ' ಕರೆಯುತ್ತಾ. F ಅಂದು ಮ್ಲ ತನ ಸಂಬಂಧಿಗಳಿಗೆ ನಿಶೇಷ ಆಹ್ಹಾ ನವಿರುತ್ತ ದೆ. 
ಉಳಿಕೆಗಳನ್ನು ಸುಮಿಗೆ ಕೊಂಡೊಯ್ಯುವ ಮೊದಲು ಅವಕ್ಕೆ ಬೆಣ್ಣೆ ಠೇವಿಸುವೆದು 
ಸಂಸ್ರ ದಾಯೆ. ಅವುಗಳ ಜೊತೆಗೆ ಸಂಬಂಧಿಕರು ನೀಡುವ ಕೆಲವು ಜೆಳೆಬಾಳುನ ವಸು 
ಗಳಿಗೂ ಬೆಣ್ಣೆ ಜ್ರೇಪಿಸಲಾಗುವುದು. ಸುಡುಗಾಡಿನ ಜೌಗು ಭೂಮಿಯಲ್ಲಿ ಬಲಿ ಕೊಡ 
ಲಿರುವ ಎನ್ನೆ ಗಳ ಕೋಡುಗಳಿಗೂ ಬೆಣ್ಣೆ ಸವರಿ ಕೊರಳಿಗೆ ಗಂಟಿ ಕಟ್ಟ ಶೃಂಗರಿಸೆ 
ಲಾಗುವುದು. 

ಎಲ್ಲ ಸಿದ್ಧ ತೆಗಳೊಂದಿಗೆ «ಬರಕೇಡು' ನಡೆಯುವ ಸ್ಥಳಕ್ಕೆ ಬಂದು ಹಸಕೇಡು 
ಸಂಸ್ಕಾರದಲ್ಲಿ ನಡೆಸಿದಂತೆ ಎಲ್ಲ ನಿಧಿಗಳನ್ನೂ ಕ್ರಮವಾಗಿ ನ ನಡೆಸಿ ಎಮ್ಮೆಯನ್ನು ಸ 
ಅದರ ರಕ್ತವನ್ನು ಅಸ್ಮಿ ಯ ಮೇಲೆ ಸಿಂಸೆಡಿಸುತ್ತಾರೆ. ಹಾಗೆ ಎನ್ನೆ ನನ್ನು 
ಸಿಂಸಡಿಸುವಾಗ ಪುರುಷನು ಕವಡೆ ಚಿಪ್ಪುಗಳ ಸಂದಿಂದ ಅಲಂಕೃತವಾದ ಸವಿ ಸಿಯ 
«ತದ್ರಿ? ಕಂಬವನ್ನು ಹಿಡಿದು ನರ್ತನ ತಾಕು. ಕೆ... ಹಾಡು ಮತ್ತು ನರ್ತನ "ಜೊತೆ 
ಜೊತೆಯಕೆ ತ ಸಾಗುತ, ವೆ. ಆ ಸಂದರ್ಭದಲ್ಲಿ ಸ ಸತ್ತವನ ಕುಲದವರು ಸಾಡೆ ವೌನ 


ವಾಗಿ ನರ್ತಿಸುವರು. 


೧೬ ಮಾನವಿಕೆ ಕರ್ಣಾಟಕ 


ಮಾರನೆಯ ಧಾತ್ರಿ ಕಲ್ಲುಕಟ್ಟಣೆಯ ಒಂದು ವೃತ್ತವನ್ನು ನಿರ್ಮಿಸಿ ಅದರಲ್ಲಿ 
ಅಸ್ಥಿ ತಲೆಗೂದಲು, ಮೃತನು ಬಳಸುತ್ತಿದ್ದ ಪಾತ್ರೆ ಸರಟಿಗಳು, ಬಂಧುಗಳು ನೀಡಿದ 
ಬೆಜೆಬಾಳುವ ಸದಾರ್ಥಗಳನ್ನಿಟ್ಟು ಸುಡುತ್ತಾರೆ. ಇಷ್ಟಾದಮೇಲೆ ಆ ಕಲ್ಲುಕಟ್ಟಿಯ 


ವೃತ್ತದ ಮೇಶೆ ಚಪ್ಪಡಿ ಕೆಸ್ಲೊಂದನ್ನು ಹಾಸುತ್ತಾರೆ. ಹೊಸ ಮಡಕೆಯೊಂದನ್ನು ಆ ' 


ಕಲ್ಲಿಗೆ ಘಟ್ಟಿಸಿ ಒಡೆಯಲಾಗುತ್ತದೆ, ಈ ಕ್ರಿಯೆಯೊಂದಿಗೆ. ಅಸ್ಕಿ ಸುಡುವ ಕಾರ್ಯ 
ಮುಗಿಯುತ್ತದೆ. ಆ ಕಾರ್ಯೆದಲ್ಲಿ ಪಾಲ್ಗೊಂಡವರು ಹಿಂತಿರುಗಿ ನೋಡದೆ ಅಲ್ಲಿಂದ 
ನಿರ್ಗಮಿಸಿ ಮಾರ್ಗದಲ್ಲಿ ನದಿ ನೀರಿನಲ್ಲಿ ಮುಳುಗೆದ್ದು ಹಳ್ಳಿಗಳಿಗೆ ಹಿಂತಿರುಗುತ್ತಾರೆ. 
ಮಕ್ತೆ ಮುಂದಿನ ಹುಣ್ಣಿಮೆ ದಿನ ಅಸ್ಸಿ ಸುಡುನ ಕ್ರಿಯೆಯಲ್ಲಿ ಪಾಲ್ಗೊಂಡವರು ಮೃತನ 
ಗುಡಿಸಿಲಿನ ಆವರಣವನ್ನು ಶುದ್ಧಗೊಳಿಸಿ ತಾವೂ ಸರಿಶುದ್ಧರಾಗುತ್ತಾರೆ, 

ಹೀಗೆ ತೊದೆವರು ಸಾವಿನ ಸಂಬಂಧವಾಗಿ ಅನುಸರಿಸುವ ಸಂಪ್ರದಾಯಗಳು 


ಕ್ಸಿ 


ಕಿ 


ರ್ಟ ಕ್ಕ 


ವಿಶಿಷ್ಟವಾಗಿವೆ. ಇವೆಗಳಲ್ಲಿ ಕೆಲವು ಸಂಪ್ರದಾಯಗಳು ಸರಳ ಸ್ವರೂಪದವಾಗಿದ್ದರೂ ಕ 
ಕೆಲವು ಸಂಕೀರ್ಣವಾಗಿದ್ದು ತೊದವ ಸಂಸ್ಕೃತಿಯ ಪ್ರತ್ಯೇಕತೆಯನ್ನು ಸಾರುತ್ತವೆ. : 
ಈ ಸಂಪ್ರದಾಯಗಳು ತೊದವ ಸಮಾಜದಲ್ಲಿ ಪುರುಷ ಮತ್ತು ಸ್ತ್ರೀಯರಿಗೆ ಗೊತ್ತಾಗಿರುವ '' 


ಸ್ಥಾನಮಾನಗಳು, ತೊದವರ ಸಹಕಾರ ಜೀವನ, ಅವರ ಪೊಳ್ಳು ಸಾಮಾಜಿಕ ಪ್ರತಿಷ್ಠೆ, p 


ಅವರೆ ಜೀನನವನಲ್ಲಿ ಸರಂಸರಾಗತ ಮೌಲ್ಯಗಳಿಗಿರುವ ಸ್ಥಾನ ವೈವಾಹಿಕ ಜೀವನ 


ಮತ್ತು ಇತರ ಧರ್ಮ ಸಂಸ್ಕೃತಿ ಸಮಾಜಗಳ ಪ್ರಭಾವ ಎಷ್ಟರಮಟ್ಟಿಗಾಗಿಡೆ ಎಂಬು * 


ದನ್ನು ಪ್ರಕಟಿಸುತ್ತವೆ. 

ಪುಶಷ ಮತ್ತು ಸ್ತ್ರೀಯರಿಗೆ ಭಿನ್ನ ಭಿನ್ನ ರೀತಿಯೆ ಸಂಸ್ಪಾರ ವಿಧಿಗಳನ್ನು ಅನುಸ 
ರಿಸುವುದರ ಮೂಲಕ ತೊದವರು ತಮ್ಮ ಸಂಸ್ಕೃ ತಿಯ ಪ್ರತ್ಯೇಕತೆಯನ್ನು ಉಳಿಸಿಕೊಂಡಿ 
ದ್ದಾರೆ. ಮೃತರು ಸ್ತ್ರೀಯರಾಗಿದ್ದರೆ ಅವರ ಸಂಸ್ಥಾರ ವಿಧಿಗಳನ್ನು ಎಮ್ಮೆ ಕೊಟ್ಟಿಗೆ 
ಯಲ್ಲಿ ಸಿರ್ವಹಿಸವೆ ಪ್ರತ್ಯೇಕ ಗುಡಿಸಲಿನಲ್ಲಿ ನಡೆಸುವ ಪದ್ಧತಿ ತೊದವ ಸಮಾಜ 


ಸ್ಕೀಯರ ಬಗ್ಗೆ ತಾಳಿರುವ ಧೋರಣೆ ಂಥಸೆಂಬುದನ್ನು ತೋರಿಸಿಕೊಡುತ್ತದೆ. ಎಮ್ಮೆ 


ಗಳನ್ನು ಆರಾಧಿಸುವುದರ ಮೂಲಕ ತೊದವರು ತಮ್ಮ ಧಾರ್ಮಿಕ ಜೀವನದಲ್ಲಿ ಅವಕ್ಕೆ 
ವಿಶೇಷ ಮಹತ್ತ್ವ ನೀಡುವುದರಿಂದ ತೊದವ ಸ್ತ್ರ 1 
ಪ್ರವೇಶಿಸಲು ಅವಕಾಶವಿಲ್ಲ (ಎಮ್ಮೆಗಳ ಸಾಲನಪೊಷಣೆ, ಹಾಲು ಕರೆಸುವುದು 
ಮುಂತಾಗಿ ಎಲ್ಲ ಜವಾಬ್ದಾರಿಯೂ ಪುರುಷನದೇ). ತೊದವ ಸಮಾಜದಲಿ ಸೀ 
ಪುರುಷನಿಗಿಂತ ಕೇಳಾದ್ದರಿಂದ ಅವಳಿಗೆ ಆ ನಿರ್ಬಂಧ (ಈ ನಡವಳಿಕೆ ಬ್ರಾಹ ಣ ಪುರುಷಕು 
ತಮ್ಮ ಸ್ತ್ರೀಯರನ್ನು ಶೂದ್ರರೆಂದು ಪರಿಗಣಿಸಿರುವುದನ್ನು ಕೆನೆನಿಗೆ ತರುತ 3. ಪುರುಷರು 
ಸ್ತ್ರೀಯರೊಂದಿಗೆ ಜಿರೆಯಡೆ ಪ್ರತ್ಯೇಕ ಬಣ ರಚಿಸಿಕೊಂಡು ಮೃತನಿಗೆ ಸಂತಾನ ಸೂಚಿ 
ಸುವ ಶಿಮದಲ್ಲೂ ಸ್ತ್ರೀಯರನ್ನು ಕೀಳಾಗಿ ನಡೆಸಿಕೊಳ್ಳುವುದು ಕಂಡುಬರುತ್ತದೆ. 


ಯರಿಗೆ ಎಮ್ಮೆ ಕೊಟ್ಟಿಗೆಗಳನ್ನು | 


ಇ ತೊದವರ ಮರಣ ಸಂಪ್ರದಾಯಗಳು ೧೭ 


ತೊದವರಿಗೆ ಸಾವಿನ ಬಗೆಗೆ ಭಯಭೀತವಾದ ಕಲ್ಪನೆಯಿರುವುದರಿಂದ ಜನಾ ಒಂತರ 
ದಲ್ಲಿ ಪ್ರಬಲ ವಿಶ್ವಾ ಸವಿರುವ್ರೆದರಿಂದ ಶವಕ್ಕೆ ಕ್ಸಂಗಾರ. ಸನ ನನ ಹೆಚ್ಚು ಆಸ್ಥೆ 
ತೋರುತ್ತಾರೆ. ಮ ತನ ಫುಟುಂಬದವರು yl ಗಂಗಾರದಲ್ಲಿ ಆದಂಒಕವನು' 
ಪ್ರದ ರ್ತಿಸುವುದು ಸತ ಕಣ್ಣಲ್ಲಿ ಲಿ ದೊಡ್ಡ ಇಸ್ಟ ಕಾಣಲು A SES ಇದ್ದ 
ಪರೋಕ್ಷವಾಗಿ ಅವರ ಪೊಳ್ಳು ಸ್ತ ತಿಷ್ಕೆ ಯನ್ನು ಬಯಲಿಗೆಳೆಯುತ್ತ ದೆ, 

ತೊದವರು ತಮ್ಮ ಪೊಳ್ಳುಸ ಪ್ರತಿಷ್ಠೆ ಸ್ನೈಯನ್ನು ಪ್ರದರ್ಶಿಸಲು ಬಳಸಿಕೊಳ್ಳುವ 
' ಇನ್ನೊಂದು ಸಂದರ್ಭವೆಂದ ಮೃತರ ಹೆಸರಿನಲ್ಲಿ ಎಮ್ಮೆಗ ನನ್ನು ಬಲಿಕೊಡುವ ಸಂದರ್ಭ. 
ಅವರ ಪ್ರಕಾರ ಅದು ವಾಸ್ತವವಾಗಿ ಒಲಿ' ಅಲ್ಲ. ಮೃತನ ರಕ್ಷಣೆಗಾಗಿ, ಅವನ 
ಸಂಗಡ ಎಮ್ಮೆಗಳನ್ನು ಪರಲೋಕಕ್ಕೆ ಕಳಿಸುವ ಕ್ರಿ ಯೆ ಅದು. ಮೃತನು ಬದುಕಿದ್ದಾಗ 
ಸಮಾಜದಲ್ಲಿ ಅವನು ಪಡೆದಿದ್ದ ಸ್ಥಾನಕ್ಕನುಗುಣವಾಗಿ ಎಮ್ಮೆಗಳನ್ನು ಒಲಿ ಕೊಡ 
ಲಾಗುವುದು. ಆತ ಸಮಾಜದ ಗಣ್ಯನಾಗಿದ್ದರೆ ಹೆಚ್ಚು ಸಂಖ್ಯೆಯ ಎಮ್ಮೆಗಳನ್ನೂ 
ಅಗಣ್ಯನಾಗಿದ್ದರೆ ಒಂದೋ ಎರಡೋ ಎಮ್ಮೆಗಳನ್ನೂ ಒಲಿ ಕೊಡುನುದು ಸಂಪ್ರದಾಯ. 
ಇದು ಬಲಿ ಕೊಡುವನರ ಸ್ಥಿತಿಗತಿಗಳನ್ನ ವಲಂಬಿಸಿರುವುದರಿಂದ ಅವರ ಆರ್ಥಿಕ ಜೀವನದ 
ಮೇಲೂ ಬೆಳಕು ಚೆಲ್ಲುತ್ತ ಹ 

ತೊದವರಿಗೆ ಸಾಂಘಿಕ ಜೀವನದಲ್ಲಿ ಬಲವಾದ ನಂಬಿಕೆಯಿದೆ. ಕಷ್ಟ ಸುಖಗಳಲ್ಲಿ 
ಒಬ್ಬರಿಗೆ ಮತ್ತೊಬ್ಬರು ಆಗುತ್ತಾ ರಿ ಹೆಸಕೇಡು ಸಂಸ್ಕಾರದ ಸಂದರ್ಭದಲ್ಲ ಮೃ ತನ 
ಬಂಧುಗಳು ಕೆಲಸ ಕಾರ್ಯೆಗಳನ್ನು ವ್ಯವಸ್ಥಿತವಾಗಿ ಹಂಚಿಕೊಂಡು ಒಟ್ಟಾಗಿ ಬ 
ಸುವುದರಲ್ಲಿ ಅವರ ಸಹಕಾರ ಈವಿನ ಪರಿಚಯವಾಗುತ್ತದೆ. ಸಂಸ್ಥಾರದ ಖರ್ಚು 
ವೆಚ ತ್ರೈಗಳನ್ನು ಮೃ ತನ ಕುಟುಂಬದವರು ದಿಢೀರನೆ ಭರಿಸುವುದು ಕಷ್ಟ ಎನ್ನು. ವ ಒನ್ಸೈೆ ಲೆ 
ಯ ಬಂಧುವಗ ನಡವ ಯಥಾನುಶಕ್ತಿ ಸಹಕರಿಸುವ ಸೆ ಸೌಜನ್ಯ, ಸಂಸ್ಕೃತಿ ಅನು 
ಕರಣೀಯವಾದುದು. 

ವಿಶೇಷ ಸಂದರ್ಭಗಳನ್ನು ಬಿಟ್ಟರೆ ಉಳಿದಂತೆ ದಹನಕ್ರಿಯೆಯೇ ಇವರಲ್ಲಿ ಹೆಚ್ಚು 
ಪ್ರಚಲಿತವಿದೆ. ಮೂಲತಃ ಅರಣ್ಯವಾಸಿಗಳಾದ ಇವರಿಗೆ ಸೌದೆಯ ಅಭಾವದ 
ಪರಿಚಯವಿಲ್ಲವಾದ್ದರಿಂದ ಈ ಕ್ರಿಯೆ ಹೆಚ್ಚು ರೂಢಿಯಾಗಲು ಕಾರಣವಿರಬಹುದು. 
ಆರ್ಯ ಸಂಸ್ಕೃತಿಯ ಪ್ರಭಾವದಿಂದಲೂ ಈ ಕ್ರಿಯೆಗೆ ಹೆಚ್ಚು ಮನ್ನಣೆ ದೊರಕಿರ 
ಬಹುದು. ಈ 
ಇಂದು ನಾಗರಿಕಕೆ ಎಷ್ಟೇ ಕ್ಲಿಸ್ರವಾಗಿ ಹಳ್ಳಿ ಗಾಡನ್ನು ವ್ಯಾನಿ ಫಿಸುತಿ ರಲಿ, ಕೆಲವು 


ದಿ 


ವಿಶೇಷ ಸಂದರ್ಭಗಳಲ್ಲಿ ಆ ಸಂಪ್ರದಾಯಕ್ಕೆ ತು ಬೀಳುತ್ತಾರೆನ್ನುವುದಕ್ಕೆ 


ತೊದವರು ಶವಕ್ಕೆ ಅಗ್ನಿಸ್ಸ ರ್ಶ ಮಾಡುವಾಗ ಎರಡು ಒಣ ಸೌದೆಗಳನ ನ್ನ್ನು ಉಜ್ಜಿ ಬೆಂಕಿ 
ಉತಾ ದಿಸುವುಮ ಒಂದು ಚ್‌ ಮ ನಿದರ್ಶನ. 


"ಮೃ ತೆರು ಸ್ರ್ರೀಂ ಯರಾಗಿದ್ದ ಕಿ ಮೃ ತಳ *ಪೂತ್ಕೂಲಿ' ಗೆ «ತಿವಿರಿ' ಎಂಬ ಕುರುಚಲು 
- ಗಿಡದ ಎಸೆಯನ ನ್ನು ಕಟ್ಟುವುದು, ತೋಳಿನಮೇಲೆ ಕವಡೆ ಚಿಪ್ಪಿನ ಸರ ಕಟ್ಟುವುದು, 


3 


೧೮ ಮಾನವಿಕ ಕರ್ಣೂಟಿಕೆ 


ಮತ್ತು ಕೊನೆಯಲ್ಲಿ ಸ್ರಧಾನ ದುಃಖಿಯು ಶವಕ್ಕೆ ಅಗ್ನಿಸ್ಪರ್ಶ ಮಾಡುವುದು - ಇವೆ 
ಮುಂತಾದ ಕ್ರ ಯೆಗಳು ತೊದನರ ವಿಶಿಷ್ಟ ಸಂಸ್ಥೆ ತಿಯೆ ER ಮಾಡಿಕೊಡುತ್ತವೆ, 3 

ಮೃತಳು ಕನ್ಯೈಯಾಗಿದ್ದರೆ ತೆ ಮಾವನ ಮಗನ ಹಸ್ತದಿಂದ ಶವದ ಕೈಗೆ" 
ಬಿಲ್ಲು ಬಾಣಗಳನ್ನು ಕೊಡಿಸುನ ಸಂಪ್ರದಾಯ ತೊದವರೆ ಬಂಧುತ್ವ. ಪದ್ಧ ತಿಯ ತ್ನ 3 
ಬೆಳಕು ಚೆಲ್ಲುತ, ತಿ. ಸೋದರಿಕೆ ಸಂಬಂಧಗಳಿಗೆ ಅವರು ಹೆಚ್ಚು ಮಹತ ” ಕೊಡುತಾ ¥ 
ಕೆಂಬುದು ಇದರಿಂದ ಗೊತ್ತಾಗುತ್ತ ದೆ. ತ 

ಅಸ್ಕಿ ತೇಲಿಬಿಡುವ ವೆ ದಕ ಸಂಪ್ರದಾಯಕ್ಕೆ ಸಮಾನವೆನಿಸುವಂತೆ ತೊದವರಲ್ಲಿ (3 
ಅಸ್ಥಿ ಸುಡುನ ಕ್ರಿಯೆ ಅನುಷ್ಕಾ ನದಲ್ಲಿದೆ. ಆ ಸಂದರ್ಭದಲ್ಲಿ ಮೃ ತನ ಅಸ್ಥಿ ಯೊಂದಿಗೆ. 
ಎ ತಶೆಗೂದಲು, ಬರುಕಿದ್ದಾಗೆ ಕೆ ಬಳಸುತ್ತಿ ದ್ದೆ ನು ನಗಳು, he 
ಸಂದರ್ಭದಲ್ಲಿ ಬಂಧುಗಳು ನೀಡಿದ ಬೆಸೆಬಾಳುವ ವಸ್ತುಗಳನ್ನೂ ಸುಡುವೆದು ಪ | 
ಇಲ್ಲಿ ಕೂಡ ಆರ್ಯೆ ಸಂಸತ ಸ್ರಭಾವನನ್ನು ಗುರುತಿಸಬಹುದು. 


ಅಡಿ ಟಿಪ್ಪಣಿಗಳು 


1. ಪರಿಚಯಕ್ಕೆ ನೋಡಿ : ಅಂಬಳಿಕೆ ಹಿರಿಯಣ್ಣ; ತೊದನರು, ಐ ಬಿ ಎಚ್‌ 
ಪ್ರಕಾಶನ, ಬೆಂಗಳೂರು, 1982 

2. ಎನ್ಮೆಕೊಟ್ಟಗೆ ಮತ್ತು ಹೈನಿನ ಮನೆಯ ಆಚರಣೆಗಳೇ ತೊದನ ಧರ್ಮದ 
ಪ್ರಮುಖ ಅಂಶಗಳು. ಎಮ್ಮೆ ಕೊಟ್ಟಿ ಗೆಗಳು ಅವರಿಗೆ ದೇವಮಂದಿರಗಳು" 
ಎಮ್ಮೆಯ ಹಾಲು ಹೈನು ಪವಿತ್ರ ಪದಾರ್ಥಗಳು. 
ಉದ್ದನೆಯ ಸಡಿಲವಾದ ದಗಲೆ ಅಥವಾ ಮೇಲಂಗಿ. 

4, ವಿವಾಹಿತ ಸ್ತ್ರೀ ಗರ್ಭಿಣಿಯಾದಾಗ ಮುಂಡೆ ಜನಿಸುವ ಮಗುವಿನ ಪಿತೃತ್ವವನ್ನು 
ನಿರ್ಧರಿಸಲು ಅವಳ ಗಂಡಂದಿರಲ್ಲಿ, ಯಾರಾದರೊಬ್ಬರು ಅವಳಿಗೆ ಬಿಲ್ಲು ಬಾಣ ; 
ಗಳನ್ನು ಸಮರ್ಪಿಸಬೇಕು. ಈ ಸಮಾರೆಂಭನನ್ನು "ಪುರುಸುತ್ಪಿ ಮಿ” ಸಮಾ 
ರಂಭ ಎಂದು ಕರೆಯುತ್ತಾರೆ. ನೋಡಿ : ಪೂರ್ವೋಕ್ತ ಪು. 29 


7A TEA ENG LD SRN ಭಳ , ಪಾ 


RGN -॥ 


ಟೈ 


/ 
ಟ್‌ ಕ್‌ ki i Ree ಲ 
ಬ ಬತತ ಆರತ ಗಳಗ ೪೪5/೬ 


ವಿ. ಎನ್‌. ಶೇಷಗಿರಿರಾವ್‌ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ- 
ಒಂದು ಸ್ಥೂಲ ವಿವೇಚನೆ 


(ಸಂಚಿಕೆ ೧ ರಿಂದ ಮುಂದುವರಿದುದು) 


೧ 


ಸೋಫಿಸ್ಟರು 
ಸೋಫಿಸ್ಟರು ಪುರಾತನ ಗ್ರೀಕ್‌ ಚಿಂತನೆಯ ಎರಡನೆಯ ಫಟ್ಟಿವನ್ನು ಸ್ರತಿನಿಧಿಸು 


ತಾಕಿ ಸೋಫಿಸ್ಟ್‌ ಎಂದರೆ "ಅಲೆದಾಡುವ ಬೋದಧಕ' ಎಂದು ಅರ್ಥ. ಇವರು 
ದೇಶ ಸಂಚಾರ ಕೈಗೊಂಡು ಹೋದೆಡೆಯಸ್ಸ ಲ್ಲಾ ಜನರಿಗೆ ವಾಕ್ಟಾತುರ್ಯದಲ್ಲಿ, ವಾದ 
ವೈಖರಿಯಲ್ಲಿ, ತರ್ಕದಲ್ಲಿ, ವ್ಯಾಕರಣ ಅಲಂಕಾರ ಶಾಸ್ತ್ರಗಳಲ್ಲಿ, ಸೂಕ್ಷ ಬುದ್ಧಿಯನ್ನು 
ಮೈಗೂಡಿಸಿಕೊಳ್ಳುವಿಕೆಯಲ್ಲಿ ಜೋಧನೆಯನ್ನೂ, ತರಬೇತಿಯನ್ನೂ ನೀಡುತ್ತಿದ್ದರು. 
ಇದೇ ಅವರ ವೃತ್ತಿಯಾಗಿತ್ತು. ಇದಕ್ಕಾಗಿ ಅವರು ವೇತನವನ್ನೂ ಶುಲ್ಕವನ್ನೂ 
ತೆಗೆದುಕೊಳ್ಳುತ್ತಿದ್ದರು. ರಾಜಕಾರಣದಲ್ಲಿ, ಭಾಷಾ ಕೌಶಲದಲ್ಲಿ ಯುವಜನರಿಗೆ 
ತೆರಬೇತಿ ಕೊಡುವುದು ಅವರ ವಿಶಿಷ್ಟ ಕಾರ್ಯವಾಗಿತ್ತು. ಯುಕ್ತಿ ಯಿಂದಲೋ, 
ಕುಯುಕಿ ಯಿಂದಲೋ, ಒಟ್ಟಿನಲ್ಲಿ ಎದುರಾಳಿಯನ್ನು ವಾದದಲ್ಲಿ ಸೋಲಿಸುವುದು ಅವರ 
ಗುರಿಯಾಗಿತ್ತು. ತರ್ಕ ಕೌಶಲದಿಂದ ಕೆಪ್ಪಾದುದನ್ನು ಬೆಳ್ಳಗಿದೆಯೆಂದೂ, ಬೆಳ್ಳಗಿರು 
ವ್ರೆದನ್ಮು ಕಪ್ಪಾಗಿದೆಯೆಂದ್ಕೂ ಅಸತ್ಯವನ್ನು ಸತ್ಯವೆಂದೂ, ಸತ್ಯವನ್ನು ಅಸತ್ಯವೆಂದೂ 
ಸಿದ್ಧಮಾಡಿ ತೋರಿಸುವುದರಲ್ಲಿ ಅವರು ಅಗ್ರಗಣ್ಯರು : ಅವರ ಪ್ರಕಾರ ಕಾರ್ಯಸಿದ್ಧಿ 
ಯಾಗುವ್ರದು ಮುಖ್ಯ ; ಅದು ನ್ಯಾಯೆದಿಂದಲೋ ಅನ್ಯಾಯದಿಂದಲೋ ಎಂಬುದು 
ಮುಖ್ಯವಲ್ಲ ! ಯಾವುದೇ ವಿಷಯಕ್ಕೆ ಸಾರ್ವಜನಿಕರಿಂದ ಬೇಡಿಕೆಯಿದ್ದರೆ ಅದನ್ನು ಆ 
' ಕ್ಷಣದಲ್ಲೇ ಬೋಧಿಸುವ ಚಾಣಾಕ್ಷ ಸಾನುರ್ಥ್ಯವಿತ್ತು ಅವರಲ್ಲಿ. ಅವರು ಸಂಪ್ರದಾಯ 
ಪದ್ಧತಿಗಳನ್ನು ಕಟುವಾಗಿ ಟೀಕಿಸಿ ಸಂಪೂರ್ಣವಾಗಿ ನಿರ್ಮೂಲನ ಮಾಡಲು ತೊಡಗಿದು 
ದರಿಂದ ಕೆಟ್ಟ ಅರ್ಥದಲ್ಲಿ "ಸೋಫಿಸ್ಟರು' ಎಂದು ಕರೆಸಿಕೊಂಡರು. ಇವರನ್ನೂ ಇವರೆ 
' ಜೋಧನೆಯನ್ನೂ ನಡೆವಳಿಕೆಯೆನ್ನೂ ಕುರಿತು ವಿನರವಾದ ವಿವರಣೆಯನ್ನು ಪ್ಲೇಟೋ 


೨೦ ಮಾನವಿಕ ಕರ್ಣಾಟಿಕ 


ತನ್ನ ಸಂವಾದಗಳಾದೆ "ರಿಪಬ್ಲಿಕ್‌, 'ಪ್ರೊಟೊಗೊರಾಸ್‌', ಸತ: | 


"ಸೋಫಿಸ್ಟ್‌' ಮುಂತಾದನೆಗಳೆಲ್ಲಿ ಕೊಕಿಸಿದ್ದಾನೆ. 
ಸೋಸಿಸ್ಟರು ವ್ಯನಸ್ಥಾಬದ್ಧೆ ಹ ಯಾವುದೇ ತಾತ್ವಿಕ ಚಿಂ ತನೆ ನ್ನು 
ರಚಿಸಲಲ. ಅವರದು ಆಯಾಯ ಸಂದರ್ಭಕ್ಕೆ ಬೇಕಾದ, ತತ್‌ಕ್ಷಣ ಫಲ ಕೊಡುವೆ ' 


ವ್ಯಕ್ತಿಗತ' ಬೋಧನೆ. ಅವರದು ಒಂದು ಬಗೆಯು ಸಡಿಲವಾದ, bros sa 
ವ್ಯಕ್ತಿ ನಿಷ್ಕ ಚಿ:ತನೆ, ಅನರು ಸಾರ್ವತ್ರಿಕ ಸತ್ಯ, ನಾ ನ್ಯಾಯ, ನೀತಿ, ಧರ್ಮ, ಕ್ರೇಡೆ 
ಸೌಂದರ್ಯಗಳನ್ನು ಸಾ ಸಿನರು ; ಅನ್ರೆಗಳೆ ಅಸ್ತಿತ್ವವನ್ನೂ ಅಲ್ಲಗಳೆದರು, ಅವರೆ 
ಪ್ರಕಾರ ಸಾರ್ನ್ವತಿ pi) ಸ ರ್ವಸನ್ಮುತವೂ ಆದೆ ಸಸ ವೆೊಬುದಿಲ್ಲ, ಶ್ರೇಯೆವೆಂಬುದಿಲ್ಲ. 
ವ್ಯಕ್ತಿ ಯಾವುದನ್ನು ಸತ್ಯವೆಂದು ಕರೆಯೆಲು ಇಷ್ಟಸಡುತ್ತಾನೋ ಅನೇ ಸತ್ಯ. 
ಯಾವುದು ಒಳಿತು ಎಂದು ಅನನಿಗೆನಿಸುವ್ರದೋ ಆಸೇ ಒಳಿತು. “ಸ್ರಸಂಚದಲ್ಲಿ ಎಲ್ಲಾ 
ವಿಷಯಗಳಿಗೂ ಮಾನವನೇ ಒರೆಗಲ್ಲು ; ಸತ್ಯಕ್ಕೆ ಸ ಸ ತಿಯೊಬ್ಬ ವ್ಯಕ್ತಿ ಯೊ ಒರೆಗಲ್ಲು ; 
ನನಗೆ ಸತ್ಯವೆಂದು ತೋರಿದ್ದು ನನಗೆ ಸತ್ಯ, ನಿನಗೆ ಸತ ತ್ಯುವೆಂದು "ತೋರಿದ್ದು ನಿನಗೆ ಸತ್ಯ ; 


ಆದಕಾರಣ ಲೋಕದಲ್ಲಿ ತಪ್ಪೆ ನ್ನುವುದು ಇಲ್ಲವೇ ಸ ಒಟ್ಟಿನಲ್ಲಿ ಜ್ಞಾನವೆನ್ನುನೆ ನದು 
ಇಲ್ಲ ; ಇದ್ದರೂ ಅನ್ನು” ತಿಳಿಯುವುದು ಸಾಧ್ಯವಿಲ್ಲ; ಒಂದು ಸಕ್ಷ ತಿಳಿಯದು 


ಸಾಧ್ಯವಾದರೂ ಅದನ್ನು ಮತ್ತೊಬ್ಬರಿಗೆ ಜೋಧಿಸ ಸವದು ಸಾಧ್ಯವಿಲ್ಲ? ಎಂದು ಅನರು 
ಸಾರಿದರು. ಟಟ ನೀತಿ ಎಂ ಬುದಕ್ಕೆ ಒಂದು ನೆಶೆಯಿಲ್ಲ ; ರಾಷ್ಟ್ರ ಶಾಸ; ನಗಳು 
ಪೆನ್ಸತಿಯೆ ಮೇಲೂ, ಪಸುಬಲದ ಮೇಲೂ ನಿಂತಿವೆ. ನ್ಯಾಯ ಧರ್ಮ ಇವೊಂದೂ ಇಲ್ಲ. 
ನನ್ನ ಮನಸ್ಸಿಗೆ ತೋರಿದ್ದೇ ನ್ಯಾಯ ; ನನ್ನ ಆಚರಣೆಯೇ ಸದಾಚಾರ”, ಎಂದೂ 
ಅಸಿ ಬೋಧಿಸಿದರು. ನ್ಯಾಯದ ಮಾತಿಗೆ ಒಳೆಗಾಗುವನನು ಕೆಲಸಕ್ಕೆ ಬಾರದ 
ಶುದ್ಧ ಮೂರ್ಬ | ಪಿತೂರಿ, ಒಳಸಂಚುಗಳಲ್ಲಿ ಜಯಶೀಲನಾದವನೇ "ಬುದ್ಧಿವಂತ?! 


ಜ್‌ ಫಲ ಯೌ ಟಿಯಿಲಟೋ್ಟಿಯ ಟಾ ಜಾ ಬಜ dae ek ನ 


» 


ಎಂದು ತಮ್ಮ ಮನಮೋಹಕ ವಾದ ವೈಖರಿಯ ಮೂಲಕ ಜನರನ್ನು ಮೆಕಳುಮಾಡ 1 


ದರು. ಇನರ ಬೋಧನೆಯ ಫಲವಾಗಿ ಗ್ರೀಸಿನಲ್ಲಿ ಎಸ್ಲಿಲ್ಲಿಯೊ ಸ್ವಾರ್ಥಪರತೆ, 
ಲೋಭಿತನ, ಕರ್ತವ್ಯ ಭ್ರಷ್ಠತೆ, ಬಡಾಯಿ) ಆಶಾಡಭೂತಿತನ, ದಗ. ಮೋಸ್‌, 
ನಾಸ್ತಿಕತೆ, ಸಂಶೆಯ ಭಾವನೆಗಳು ತಾಂಡವಾಡಕೊಡೆಗಿದವೆ. ನ್ಯಾಯ, ಸತ್ಯ, ನೀತಿ, 
ಧರ್ಮಗಳನ್ನು ಗಾಳಿಗೆ ತೂರಲಾಯಿತು. ದೇವರು, ಧರ್ಮಗಳು ಹಾಸ್ಯಾಸ್ಪದ ಸ ಸಂಗತಿ 
ಗಳಾದವು, ಒಬ್ಬಿ ನಲ್ಲಿ, ಎಲ್ಲ ನಿಷಯೆಗಳಲ್ಲಿಯೂ ಮಾನವನೇ ತನ್ನ ಸ ಮಾನದಂಡ : 


ಎಲ್ಲವೂ ವ್ಯಕ್ತಿಸಿನ್ನ ; ವಸ್ತು ನಿಷ್ಠವಾದುನು ಪ್ರಸಂಚದಲ್ಲಿ ಯಾತ ಇಲ್ಲ ಬಿಂಬ 


ಮನೋಭಾನ ಎಸ್ಲೆಲ್ಲೂ ತರೆದೋರಿತು. 
೨ 
ಪ್ರೊಟಾಗೊರಾಸ* (ಸುಮಾರು ಕ್ರಿ. ಪೂ. 480) 


ಪ್ರೊಟಾಗೊರಾಸ್‌, ಸೋಫಿಸ ರಲ್ಲಿ ಪ್ರ ಪ್ರಸಿದ್ಧನಾದವನು ; ಇದುವರೆಗೂ ತಿಳಿದಿರುವ 
ಸೋಫಿಸ್ಟರಲ್ಲಿ ಮೊದಲಿಗನೂ ನನ (ಸಪ 
ದಾ ನೆ. "ಪ್ರಪಂಚದಲ್ಲಿ ಎಲ್ಲಾ ವಿಷಯಗಳಿಗೂ 


ಕ ಜಟ! ಬಾಗಿ 


vo 


Xe ed 


re 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಒಂದು ಸಣ್ಮಲ ವಿನೇಚನೆ ೨೧ 


ಮಾನನನೇ ಒರೆಗಲ್ಲು, ಮಾನದಂಡ” (Man is the measure of all 
things) ಎಂಬುದು ಅವನ ಪ್ರಸಿದ್ಧ ಹೇಳಿಕೆ ಮುಂದೆ ಒಂದ ಸೋಫಿಸ್ಟರ ಬೋಧನೆ 
ಯನ್ನೆಲ್ಲಾ ಈ ಹೇಳಿಕೆ ಬೀಜರೂಪವಾಗಿ ಹೊಂದಿದೆ ಎಂದು ಹೇಳಒ ಕ್ಟ 
ಪಾರ್ಮಿನೈಡಿಸ” ಮುಂತಾದ ತಾತ್ರಿಕೆರು, ಬುದ್ದಿ (Reason) ಮತ್ತು 
ಇಂದ್ರಿಯ (50850)ಗಳ ನಡುವೆ ಭೇದವನ್ನು ಮಾಡಿ, ಪರಮಸತ್ಯ ಬುದ್ದಿಗೆ ಅನುಗುಣ 
ವಾಗಿನಬೇಕೆಂದು ಪ್ರೆತಿಪಾದಿಸಿದರೆ, ಪ್ರೊಟಾಗೊರಾಸ್‌ ಈ ಭೇದವನ್ನು ನಿರಾಕರಿಸು 
ತ್ತಾ ನೆ. ಅವನ ಪ್ರಕಾರ ಸತ್ಯ ಆಯಾಮ ವ್ಯಕ್ತಿ ಯ ಇಂದ್ರಿಯಾನುಭವದ ಮೇಲೆ ನಿಂತಿ 
ರುತ್ತದೆ. ಇಂದ್ರಿಯಾನುಭವ ಏನೇನು ತೋರಿಸುತ್ತದೋ ಅದೆಲ್ಲವೂ ಸತ್ಯ. ಒಂದೇ 
ವಸ್ತುವನ್ನು ಕುರಿತು ಪರಸ್ಪರ ವಿರುದ್ಧ ನಿಲುವುಗಳು ಇರುವುದು ಸಾಧ್ಯ. ಯಾನ್ಲೆದನ್ನು 
ಸತ್ಯ ಎಂದು ಸ್ರೆಬಲವಾದ 'ವಾಜಿದಿಂದ ಪ್ರತಿಪಾದಿಸಬಹುದೋ, ಅಷ್ಟೆ ಪ್ರಬಲ ವಾದ 
ದಿಂದ ಅದನ್ನ ಅಸತ್ಯ ಎಂದೂ ತೋರಿಸಬಹುದು. ಹೀಗೆ ಸತ್ಯ ಅಸತ್ಯಗಳ ನಡುವೆ 
ಭೇದವೇ ಇಲ್ಲ. ಸಾರ್ವತ್ರಿಕವಾದ ಸರ್ನರಿಗೂ ಸಮ್ಮತವಾದ ಸತ್ಯ, ನೀತಿ ಧರ್ಮ 
ಯಾವುದೂ ಇಲ್ಲ. ಹಾಗೆಯೇ ಸಾರ್ವತ್ರಿಕವಾದ ಬುದ್ಧಿ ಎಂಬುದಿಲ್ಲ. ನನಗೆ ಯಾವುದು 
ಹೇಗೆ ಹೇಗೆ ತೋರುತ್ತದೋ ಅದು ಹಾಗೆ ಹಾಗೆ ಸ ವ್ಯಕ್ತ, ಯೇ ಸತ್ಯದ ಮಾನದಂಡೆ- 
ಸತ್ಯ ವ್ಯಕ್ತಿನಿಷ್ಠ ವಾದುದು, ನಸ್ಮುನಿಷ್ಕವಲ್ಲ. ಸತ್ಯ, , ವ್ಯಕ್ತಿಯ ಅಸೆ ಆಮಿಶಗಳಿಗನುಗುಣ 
ಭ್ರಗರುತ 5 ಜಿಯೋ ಹೊರತು ಶಕ್ತಿ ಸತ್ಯಕ್ಕೆ ಅನುಗುಣವಾಗಿರಬೇಕೆಂದೇನೂ ಇಲ್ಲ. 
ಹಾಗೆಯೇ ಸಾರ್ವತ್ರಿಕ ಜ್ಲಾನ ಎಂಬುದಿಲ್ಲ. ಇಂದ್ರಿಯ ಸಂವೇದನೆಯೇ ಜ್ಞಾನ ; ಪ್ರತಿ 
ಯೊಬ್ಬರ ಸ್ವಂತ ಅಭಿಪ್ರಾ ಡು ಜ್ಞಾನ ; ಅದೇ ಯಥಾರ್ಥ ಜ್ಞಾನ; ; ಪ್ರತಿಯೊಬ್ಬ 
ವ್ಯಕ್ತಿ ಯೆ ಮಜ ಯಾನುಭವ ಅವನವನಿಗೆ ಪ್ರತ್ಯೇಕ ಹಾಗೂ ವಿಶಿಷ್ಟ. ಅದನ್ನು 
ಮತ್ತೊಬ್ಬರಿಗೆ ರವಾನಿಸಲಾಗುವ್ತೆದಿಲ್ಲ. ಹೀಗೆ ಸಾರ್ವತ್ರಿಕವಾದ, ಸರ್ವ ಜಗ ಹ್ಕವಾಡ, 
ಸ್ವತಃಸಿದ್ದ | ನಾನ ಜ್ಞಾನವೆಂಬುದಿಲ್ಲ ಎಂದು ಪ್ರೊಟಾಗೊರಾಸ್‌ ವಾದಿಸುತ್ತಾನೆ. 


ಸ 
ಗಾರ್ಜಿಯಾಸ್‌ (ಸುಮಾರು ಕ್ರಿ. ಪೂ. 500) 
೯ಸಮ್ಮತವೂ, ಸಾರ್ವತ್ರಿಕವೊೂ ಆದ ಜ್ಞಾನ ಅಸಾಧ್ಯ ವೆಂದು ಗಾರ್ಜಿಯಾಸ್‌ 

ತನ್ನ ಸತ ಪಾ ರಂಭಿಸುತ್ತಾನೆ. ಆವನು ಭನ ಸಿದ್ದಾ ಂತವನ್ನು ಕೆಳಗಿನ 
ಮೂರು ವಾಕ್ಯಗಳಲ್ಲಿ ವಿವರಿಸುತ್ತಾನೆ : 
(೧) “ಸತ್‌' ಎಂಬುದೆ ಯಾನ್ರೆದೂ ಇಲ್ಲ. ಅಂದರೆ ಎಲ್ಲವೊ ಶೂನ್ಯ. | 
(೨) ಒಂದು ವೇಳೆ ಯಾವ್ರದಾದರೂ ಸತ್‌ ಆಗಿದ್ದರೆ ಅದನ್ನು ಪೂರ್ಣವಾಗಿ ತಿಳಿಯೆ 

ಲಾಗುವುದಿಲ್ಲ. 


೨೨ ಮಾನವಿಕ ಕರ್ಣಾಬಿಕ 


(೩) ಒಂದು ಸಕ್ಷ ಯಾರಾದರೂ ಅದನ್ನು ತಿಳಿದರೂ, ಅದನ್ನು ಮತ್ತೊಬ್ಬರಿಗೆ ತ್ತ 
ತಿಳಿಯಪಡಿಸುವುದು ಅಸಾಧ್ಯ, ಅದು ವ್ಯಕ್ತಿಯಲ್ಲಿ ರಹೆಸ್ಯವಾಗಿದ್ದು ಬಿಡುತ್ತದೆ. 3 


ಗಾರ್ಜಿಯಾಸ್‌ ತನ್ನ ಮೊದಲನೆಯ ಪ್ರಮೇಯವನ್ನು ಹೀಗೆ ಸಾಧಿಸುತ್ತಾನೆ : | 


ಯಾವುದಾದರೂ ಒಂದು ವಸ್ತು ಅಸ್ತಿತ್ವದಲ್ಲಿದೆ (ಸತ್‌) ಎಂದು ಒಪ್ಪಿದ ಪಕ್ಷದಲ್ಲಿ, 
ಅದಕ್ಕೆ ಹುಟ್ಟು ಇರಬೇಕು. ಅದರ ಹುಟ್ಟು "ಸತ್‌'ನಿಂದಾಗಲೀ "ಅಸತ್‌'ನಿಂದಾಗಲೀ 
ಉಂಟಾಗಿರಬೇಕು. ಅದು "ಸತ್‌'ನಿಂದ ಉಂಟಾಗಿದೆ ಎಂದು ಒಪ್ಪಿದ ಪಕ್ಷದಲ್ಲಿ, ಅದಕ್ಕೆ 
ಪ್ರಾರಂಭನೇ ಇಲ್ಲ ಎನ್ನ ಬೇಕಾಗುತ್ತದೆ ; ಏಕೆಂದರೆ "ಸತ್‌? ಸದಾಕಾಲ ಅಸ್ತಿತ್ವದಲ್ಲಿರು 
ವುದು. ಅಸರ್ತರಿಂದ ಉತ್ಪತ್ತಿಯಾಯಿತೆಂದೂ ಹೇಳಲಾಗುವುದಿಲ್ಲ ; ಏಕೆಂದರೆ 
"ಅಸರ್ತ? ಸಂಪೂರ್ಣವಾಗಿ ಶೂನ್ಯವಾದುದು. ಶೂನ್ಯದಿಂದ ಏನೂ ಹೊರಬರಲಾರದು. 
ಹೀಗೆ ಅಸ್ತಿತ್ವ, ಸ್ವವಿರೋಧ ಕಲ್ಬನೆಯಾದುದರಿಂದ ಯಾವ್ರದೂ ಅಸ್ತಿತ್ವದಲ್ಲಿಲ್ಲ ಎಂದು 
ಹೇಳಬೇಕಾಗುತ್ತದೆ. 

ತನ್ನ ಎರಡನೆಯ ಪ್ರಮೇಯವನ್ನು ಗಾರ್ಜಿಯಾಸ್‌ ಹೀಗೆ ಸಾಧಿಸುತ್ತಾನೆ. 
"ಜ್ಞಾನ ಎಂದರೆ ಇಂದ್ರಿಯ ಸಂವೇದನೆ. ವಸ್ತುವನ್ನು ಕುರಿತ ಇಂದ್ರಿಯ ಸಂವೇದನೆ 
ವ್ಯಕ್ತಿ ವ್ಯಕ್ತಿಗೂ ಬೇರೆ ಬೇರೆಯಾಗಿರುತ್ತದೆ. ಅಷ್ಟೇ ಅಲ್ಲ. ಒಂದೇ ವ್ಯಕ್ತಿಯ ದೃಷ್ಟಿ 
ಯಲ್ಲಿ ಆ ಸಂವೇದನೆಗಳು ಏಕೆ ಪ್ರಕಾರವಾಗಿರುವುದಿಲ್ಲ. ಹೀಗೆ ವಸ್ತು ಸ್ವರೂಪತಃ 
ಏನು ಎಂಬುದನ್ನು ತಿಳಿಖಯಲಾಗುನೆದಿಲ್ಲ. ಆದುದರಿಂದ ಜ್ಞ ನ ಅಸಾಧ್ಯ ಎಂದು 
ಗಾರ್ಜಿಯಾಸ್‌ ವಾದಿಸುತ್ತಾನೆ. 

ಜ್ಞಾನ ಎನ್ನುನಂಥಾದ್ದು ಇಂದ್ರಿಯ ಸಂವೇದನೆ ಎಂದು ತೋರಿಸಿದ್ದಾಯಿತು. 
ಇಂದ್ರಿಯ ಸಂವೇದನೆಯನ್ನು ವ್ಲೊಬ್ಬರಿಗೆ ಬೋಧಿಸುವುದಾಗಲೀ, ರವಾಫಿಸುವುದಾ 
ಗಲೀ ಸಾಧ್ಯವಿಲ್ಲವೆನ್ನುವೆದು ಸುಸ್ಪಷ್ಟ ಎಂದು ಗಾರ್ಜಿಯಾಸ್‌ ಹೇಳುತ್ತಾನೆ. 

ಹೀಗೆ ಸೋನಿಸ್ಟರು ಸತ್ಯ, ಸೌಂದರ್ಯ, ಶ್ರೇಯ್ಯ ನ್ಯಾಯ, ನೀತಿ, ಜ್ಞಾ ನ 
ಮುಂತಾದುವು ಯಾವುವೂ ಸಾಧ್ಯವಿಲ್ಲವೆಂದು. ಚೋಧಿಸಿದರು. ಮುಂದೆ ಬಂದ 
ಸೋನಿಕ್ಟರು ಇನ್ನೂ ಅತಿರೇಕಕ್ಕೆ ಹೋದರು, “ಬಲವೇ ನ್ಯಾಯೆ' "ಬಲವಂತನೇ ಹಕ್ಕು 
ದಾರ', 'ಬಲಾಢ್ಯನೇ ಗುಣಾಢ್ಯ', "ಬಲ ಪ್ರದರ್ಶನವೇ ಧರ್ಮ' ಎಂದು ಅವರು 
ಬೋಧಿಸಿದರು. ಅವರ ಉಪದೇಶ ಸ್ವಾರ್ಥಪರವೂ ಸಂಕುಚಿತವೂ ವ್ಯಕ್ತಿನಿಷ್ಠವೂ 
ಆಗಿ ಪರಿಣಮಿಸಿತು. ಸ 

. ಸೋಫಿಸ್ಟರು ಒಂದು ರೀತಿಯ ವಿಚಾರ ಕ್ರಾಂತಿಯನ್ನು ಎಬ್ಬಿಸಿದರು. ನಿರ್ಭಯ 

ಸಾದ ನಿಚಾರ ನಿಮರ್ಶೆಯನ್ನು ಹುಟ್ಟ ಹಾಕಿ ಪ್ರೋತ್ಸಾಹಿಸಿ ಬೆಳಸಿದವರು ಅವರು, 
ಪ್ರತಿಯೊಂದನ್ನೂ ನಿಚಾರ ಬುದ್ಧಿಯಿಂದ ಪರೀಕ್ಷಿಸಬೇಕೆಂದು ನವಜಾ ನೋದಯನನ್ನು 
ಉಂಟುಮಾಡಿದವರು ಅವರು. ಆವರು ಪಾಂಡಿತ್ಯವನ್ನು ಹರಡಿದರು. ಮುಖ್ಯವಾಗಿ 
ಅವತು ವ್ಯಕ್ತಿ ಸ್ವಾತಂತ್ರ ವಾದಿಗಳು. ಸಂಪ್ರದಾಯ ನೀತಿಯನ್ನು ತರಾಟಿಗೆ ತೆಗೆದು 


ಪ್ರಾಚೀನ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ-ಒಂದು ಸ್ಥೂಲ ನಿವೇಚನೆ ೨4 


ಕೊಂಡಿದ್ದು ಅವರ ವಿಚಾರಸರತೆಯ ದ್ಯೋತಕವಾಗಿದೆ. ಹೀಗೆ ವೈಚಾರಿಕತೆಯ 
ವರ್ಧನೆ ಸೋಫಿಸ್ಟರ ಬೋಧನೆಯ ಬಹುಮುಖ್ಯ ಗುಣಾಂಗವಾಗಿದೆ. ಆದರೆ ಅನರದು 
ರಚನಾತ್ಮ ೫ ವಿಚಾರ ವಿಮರ್ಶೆಯಲ್ಲ ; ಅದು ವಿಧ್ವ ಸಕ ವಿಮರ್ಶೆ. ಅವರು ಸಂ: ಸ್ರದಾಯ 
ನೀತಿಯನ್ನೂ ನದ್ಧತಿಗಳನ ನ್ನೂ ಕಟುವಾಗಿ ಬತಿಸಿದರು. ಅದರೆ « ಅದಕ್ಕೆ ಬದಲಾಗಿ 
ವೈಚಾರಿಕ ನೀತಿ ಪದ್ಧತಿಗಳನ್ನು ಪ್ರ ಪ್ರತಿಪಾದಿಸಿ ಸಂಸ್ಥಾಸಿಸಲಿಲ್ಲ. ಜ್ಞಾನ, ನೀತಿ, ಧರ್ಮ 


ಸತ್ಯಗಳಿಲ್ಲವೆಂದೇ ಸ ವ್ಯಕ್ತಿ ಅ ರಿಸಿದ್ದೇ ಒಳಿತು. ಹೇಳಿದ್ದೇ ಸತ್ಯ 
ಎನ್ನುವಷ್ಟರನಟ್ಟಿಗೆ ಸ್ವಾರ್ಥರೋಲುಸವಾಯಿತ್ಕು. ವ್ಯಕ್ತಿನಿಷ್ಠವಾಯಿತು ಅವರ 


ಉಪದೇಶ. ಇಲ್ಲಿಯೇ ಸೋಫಿ 
ಗಳಾಗಿ ನಿಂತಿದ್ದು. ಇದೇ ಅವರ 


ರು ಟಾ: ತತ್ವಜ್ಞಾನ ವಿರೋಧಿ 


೧ 
ಸಾಕ್ರಟೀಸ್‌ (ಸುಮಾರು ಕ್ರಿ, ಪೂ. 469-399) 


ಕುಯುಕ್ತಿಯಿಂದ, ಧನದಾಸೆಯಿಂದ ಸತ್ಯ, ಧರ್ಮ, ನ್ಯಾಯ, ಶ್ರೇಯ, ಜ್ಞಾನ 
ಮುಂತಾದವುಗಳು ಇಲ್ಲನೆಂದೇ ಪರಿಣಾಮಕಾರಿಯಾದ ರೀತಿಯಲ್ಲಿ ಬೋಧಿಸಿ, ಗ್ರೀಸ್‌ 
ದೇಶದಲ್ಲಿ ಎಕೆಲ್ಲೂ ಅವ್ಯವಸ್ಥೆ, ಅನೈತಿಕತೆ, ಅರಾಜಕತೆಯನ್ನು ಂಟುಮಾಡಿದ್ದ 
ಸೋಸಿಸ್ಟರನ್ನು ಎದುರಿಸಿ ಸತ್ಯು, ಧರ್ಮ, ನ್ಯಾಯ, ಶ್ರೇಯ, ಜ್ಞಾ ನ, ಸೌಂದರ್ಯ 
ಗಳನ್ನು ಪುನರ್‌ಪ್ರ ತಿಷ್ಕಾ ನಿಸಿ ಸಮಾಜದಲ್ಲಿ ಒಂದು ವ್ಯವಸ್ಥೆಯನ್ನು ರೂಪಿಸಿ, ಸಮಾಜದೆ 
Solo ಒಳಿತನ್ನು ಗುರುತಿಸಿ ಬೋದಿಸುವ ಕೆಲಸ ಸಾಕ್ರಬೀಸನ ಪಾಲಿಗೆ ಬಂದಿತು. 
ಸಾಕ್ರಟೀಸ್‌ ಹುಟ್ಟಿನಿಂದ ಶ್ರೀಮಂತನಲ್ಲ, ಅವನ ತಂದೆ ಸಾಪ್ರೊನಿಸ್ಫಸ್‌- 
ಅವನು ವೃತಿ,ಯಿಂದ ಶಿಲ್ಪಿ ತಾಯಿ ei ಎಂಬ ಸೂಲಗಿತಿ . ಆದರೆ ಅವನದು 
ಸಭ ಮತಿ; ಡಾ ತ ಚುರುಕು ಬುದ್ದಿ. ಅನನು ಚಿಂತನಾ ಸಾಹಸಿ K 
ಮೇಧಾನಿ, ನ್ಯಾಯ ಸ ಸಕ್ಷಪಾತಿ ; ಅವನ ಮಾತು ಮಿಂಚಿನ ಅಲುಗಿನ ಹಾಗೆ ; ವಾದದಲ್ಲಿ 
ಗಟ್ಟಿ ಕಾಳು ; ತರ್ಕ ಆಭಾಸಗಳನ್ನು ತೋರಿಸುವುದರಲ್ಲಿ ಎತ್ತಿದ ಕೈ. ಬಹುದೊಡ್ಡ 
ದ ಅವನು, ಪ್ರತಿಯೊಂದು ವಿಷಯಕ್ಕೂ ಲಕ್ಷಣ ನಿರೂಪಣೆ (60001- 
tion) ಯನ್ನು ಕೊಟ್ಟಿ ಹೊರತು ಅದನ್ನು ಸಂಪೂರ್ಣವಾಗಿ ತಿಳಿಯಲಾಗುವದಿಲ್ಲ 
ಎಂದು ಸಾರುತ್ತಾನೆ. "Nee ಸಮಾಜ ವಿಷಮ ಫೆಟ್ಟದ ಮೂಲಕ ಹಾದುಹೋಗು 
ತ್ತಿದ್ದ ಸಮಯದಲ್ಲಿ ಜನ್ಮ ವೆತ್ತಿ ಅಷಾಡಭೂತಿತನ, ಅತೈತಿಕತೆ ಡಂಭಾಚಾರ, ಸ್ವೇಚ್ಛಾ 
ಚಾರ, ನಿಷಯಲಂಪ ಸಟತೆ ಗಳನ್ನು ಖಂಡಿಸಿ, ಸಮಾಜದ ಧ್ಯೇಯ ಆದರ್ಶಗಳನ್ನು ಎತ್ತಿ 
ಹಿಡಿದವನು GN ಕೆ ತಿಕವರೌಲ್ಯಗಳೆ ಸಂರಕ್ಷಕನಾಗಿ ಅನನು ಅಂದಿನ ಯುನ 
ಜನತೆಯ ತೆ ಬುಗ್ಗೆ ಯಾಗಿನ್ನನು. 
ಸಾಕ್ರಟೀಸ್‌ ನೋಡುವುದಕ್ಕೆ ಕುರೂಸಿ. ಮೊದಲನೇ ನೋಟಕ್ಕೇ ಭಯೋ 
ತ್ಪಾದನೆ ಮಾಡುವಂಥ ವ್ಯಕ್ತಿ, ಆದರೆ ಅದು ಕೇನಲ ಭಾಹ್ಯ ನೋಟವಸ್ಯೆ | ಆಂತರ್ಯ 


೨೪ ಮಾನವಿಕ ಕರ್ಣಾಟಕ 


ದಲ್ಲಿ ಅವನು ಆಳವಾದ ಗಾಂಭೀರ್ಯವನ್ನೂ ಸೌಂದರ್ಯವನ್ನೂ ಹೊಂದಿದ್ದನು ; 
ಹ ದಯವಂತಿಕೆ, ಸೌಜನ್ಯ ಸೌಶೀಲ್ಯಗಳ ಅಸರಾನತಾಕವಾಗಿದ್ದನ ಅವನದು 
ಭಷ: ತಿಮ ಮನೋದಾ ೯ಢ್ಯ. ಅವನು ಅತ್ಯಾಗ್ಸ ರ್ಯೆಕರವಾದಸೆ ಸಂ ಕನ್ನ ಸಹಿಷ್ಣು ತೆ 
ಹಾಗೂ ಅಸ್ರತಿಮ ಇಂದ್ರಿ 4 ನಿಗ್ರಹವನ್ನು ಹೊಂದಿದ್ದನು. ಅವನಲ್ಲಿ ವಿಚಾರಕ್ಕೂ 
ಆಚಾರಕ್ಕೂ ಯಾವುವೇ ಅಂತರನಿರಲಿಲ್ಲ. ಅವನು ಏನನ್ನು ಬೋಧಿಸಿದನೋ ಅದನ್ನು, 
ತನ್ನ ನಿಜ ಜೀವನದಲ್ಲಿ ಆಚರಿಸಿ ತೋರಿಸಿದನು. ಅವನ ಅನುಷ್ಕಾ ಇ ನಿಷ್ಠೆ ಹೇಗಿ 
ತ್ರೆ ದರೆ "ಸಾಕ್ರೆಟೀಸೇ ತತ್ವಶಾಸ್ತ್ರ ಸಿ ತತ್ವ ಶಾಸ್ತ್ರ ವೇ ಸಾಕ್ರಹೀಸ್‌' ಹು ತಾತ್ರಿ ಫೆ 
ಲೋಕ ಮುಕ್ತ ಕಂಠದಿಂದ ಹೊಗ (ಳುತ್ತ ತೆ ಹುಟ್ಟಿ ದಂದಿನಿಂದ ಸಾಯುವತನಕ ಅವತು 
ಅಥೆನ್ಸ್‌ ನಗರನನ್ನು ಬಿಟ್ಟ ಕದಲಲಿಲ್ಲ. ಇದು ಇ ವೈತಿಷ್ಟ್ಯವೂ ಹೌದು. ಅವನ 
ಜೀವನ ಸಂಕಷ್ಟ ಗಳ ನೋವಿನ ಸಾಹಸಗಳ ಸಲಹಾ ಫಾ 

ಸಾ Le ae 8 ನಂಬಿಕೆಯಸ್ಸಿಟ್ಟಿದ್ದನು. ದೇವರು ತನ್ನ 
ಇಚಿಯೆನ್ನು ಕನಸಿನ ರೂಪದಲ್ಲಿ, ಅಂತರ್ವಾಣಿ ಅಶರೀರವಾಣಿಗಳ ಮೂಲಕ ಸೂಚಿಸು 
ತಾನೆಂದು Rs: ನಂ ದ್ದ ನು. ಅವನು ಅತ್ಯಂತ ಸರಳನೂ ಆದರೆ ಅತ್ಯ ತೆ 
ಯೋಗ್ಯನೂ ಪ್ರಾ ಮಾಣಿಕನೂ "ಆಗಿದ್ದ ನು. ಪ್ರಪಂಚದ ಆಶೆ ಆಮಿಶಗಳಿಗೆ 4 
ನೆ:ದೂ ಗುಲಾಮನಾಗಿರಲಿಲ್ಲ. ಜ್ಞಾನ ನವನ್ನು ಅರ್ಜಿಸು ವದು ಸದ್ದು ಣವನ್ನು ದಿನೇ 
ದಿನೇ ಬೆಳೆಸಿಕೊಂಡು ಫ್ರೈ ಗೂಡಿಸಿಕೆಸಳ್ಳು ವುದು ಅವನ ಧ್ಯೇಯವಾಗಿತ್ತು. ''ಯಾವುನೇ 
ಕಾರ್ಯದ ಒಳಿತು ಕೆಡುಕುಗಳನ್ನು ಮುಂದಾಗಿ ತನ್ನ ಅಂತರ್ವಾಣಿಯಿಂದ ತಿಳಿಯು 
ತಿದ್ದು ದಾಗಿ ಅನನೇ ಹೇಳಿಕೊಂಡಿದ್ದಾನೆ. ಅಂತರ್ನಾಣೆಯೇ ತನ್ನ ಎಲ್ಲ ಕಾರ್ಯಗಳ 


ಬೌದ್ಧಿ ಕತೆಗೆ, ವೈಚಾರಿಕತೆಗೆ ಮತ್ತೊಂದು ಹೆಸರೇ ಸಾಕ್ರಟೀಸ್‌. ವಿಚಾರ ತನ್ನ 
ಪರಾಕಾಷ್ಠೆಯನ್ನು ಮುಟ್ಟ ಬೇಕು. ವಿಚಾರ ಶಕಿ ಕ ಯನ್ನು ಕುಂದಿಸುವ ಯಾವ್ರದೇ 
ಪ್ರಯತ್ನವನ್ನು ಅವನು ಪ್ರ is ಗಿ ನಿರೋಧಿಸುತಾ ನೆ. ವಿಚಾರವನ್ನು ಮಾಡದೆ 
ಮಾನನ ತಪ್ಪು-ಒಸ್ಪುಗಳ ಯಂತ್ರವಾಗಬಾರನು. “ಆತ್ಮ ವಿಮರ್ಶೆ ಇದ ಅವ್ರೆ ಚಾ 
ರಿಕ ಜೀವನ ಬಾಳಲು ಯೋಗ್ಯವಾದುದಲ್ಲಃ ಸಾ ಸಂ life is not 
worth living) ಎಂಬುದು ಅ ನನಸ್ಸ ಸ್ವ ಅಭಿಮತವಾಗಿತ್ತು. ತಾನು ಜಾ HN 
ಗಳಲ್ಲದಿದ್ದರೂ ಜ್ಞಾ ಸ್ಲಿನಿಗಳೆಂದು ನಟನೆ Pm ಅಲ್ಪಬುದ್ಧಿ ಯನ್ನೂ ಮೌ ಡ್ಯ 
ವನ್ನೂ ಹೊರಗೆಸೆಹುನೇ ಅವನ ಗುರಿಯಾಗಿತ್ತು. ಆವನು ನಿರ್ಭಯನಾ ಗಿ ಮುಕ್ತ 
ಮನಸ್ಸಿ ನಿಂದ ವಿಚಾರತರ್ಕ ಮಾಡುತಿ ತ್ತಿದ್ದನು... ಅನನದು ಇಂಗಿಸಲಾಗದ ಜಾ ನ 
ಪ್ರಸಾರಣೆಯ ಪಿಪಾಸೆ. ಅಂದಿನ ರಾಜಕೀಯ ವಿಚಾರಗಳಲ್ಲಿ ಅದಮ್ಯ ಆಸಕ್ತಿ ಯೆನೂ 
ಸಕ್ರಿಯ ಅಭಿರುಚಿ ಯನ್ನೂ ಹೊಂದಿದ್ದ ನು. ದೇಶದ ಕಾನೂನುಗೆ ಳಲ್ಲಿ ಅಚಲ ಶ್ರ ಕ 
ಯುಳ್ಳ ವನಾಗಿ ಪರಿಶುದ್ದ 'ತೀವನವನ್ನು ನಡೆಸಲು ಪ್ರೋತ್ಸಾಹಿಸುತ್ತಿ ದನ ಜನರಲ್ಲಿ 
ನೀಟ್‌ ಮ) ಧರ್ಮ ಶ್ರ ್ರತ್ನೆ ಅಂಕುರಿಸುವಂತೆ ಮಾಡಿದನು. ಸ್ರ ಮ 


von rig 


se 


Wan ic cE 


ಪ್ರಾಚೀನ ಪಾಶ್ಚಾತೃ ತಾತ್ವಿಕ ಚಿಂತನೆ-ಒಂದು ಸ್ಕೂಲ ವಿನೇಚನೆ ೨೫ 


ಗಳ ನಾಶ, ಮಾನವತೆಯನ್ನು ಅಣಕಿಸುವ ಹಣದಾಹ್ಕ, ಸಾಮಾಜಿಕ, ಬೇಜವಾಬ್ಧ 
ದಾರಿಗಳನ್ನು ಕುರಿತು ಜನರಿಗೆ ತಿಳಿಸಿ ನಿಯಂತ್ರಿಸಲು ಸತತ ಪ್ರಯತ್ನಸಟ್ಟಿನು. ಹೀಗೆ 
ಹತ್ತು ಹಲವ್ರೆ ಮುಖಗಳನ್ನಿ ಮಾನವ ಧರ್ಮವನ್ನೂ ನೀತಿಯನ್ನೂ ೪ ಉಳಿಸಿ ಬೆಳಸಲು 
ಮೂಲಕಾರಣನಾದನು. 


ಈ 
ಸಾಕ್ರಟೀಸನು ವ್ಯವೆಸ್ಥಾಬದ್ಗ ವಾದ ಯಾನ ತಾತ್ವಿಕ ಚಿಂತನೆಯನ್ನೂ ಕಟ್ಟ 
ಲಿಲ್ಲ. ಅವನು ತನ್ನ ಚಿಂತನೆಯನ್ನು ಬರೆದಿಡಲಿಲ್ಲ. ಅವನ ತಾತ್ತ್ವಿಕ ಚಿಂತನೆ 
ಯನ್ನೂ ಅರಿಯಲು ನಮಗೆ ಮೂಲವಾಗಿ ಮುಖ್ಯವಾಗಿ ಇಬ್ಬರು ವ್ಯಕ್ತಿ ಗಳಿದ್ದಾರೆ. 
(1) ಥೆ Jo ಮತ್ತು (11) ಸ್ಥ ಸ್ರೇಟೋ. ಕೈನೋಫೋನ”ನ "ನೆನಪುಗಳು? ಸಾಕ್ರ 


ಬಸನ ನೆನಪುಗಳ , ವಸ್ತುಸಿ ಯನ್ನೂ ಸ್ವಲ್ಪವೂ ನಿರೂಪಮಾಡದ ನೇರ ಗ್ರಂ 
ಏನನ್ನು ಸ್‌ ಹ ಲ್ನ "ಮುಚ್ಚು ಮಕೆಯಿಲ್ಲದೆ ನೇರವಾಗಿ ಹೇಳಿಬಿಡುವುದು ಆ 
ಗ್ರಂಥದ ವೈಶಿಷ್ಟ ಶಿಸ್ನ ಪ್ಲೇಟೋ ತನ್ನ "ಗತ್ತ ಸಿದ್ಧ ಸಂವಾದಗಳಲ್ಲಿ ಸಾಕೆ ಕ್ರೈಟೀಸನನ್ನು 


ಮುಖ್ಯ ಸಾಜ ತನ್ನ ನಿಲುವುಗಳ ಸೂ ತ್ರಧಾರಿಯನ್ನಾಗಿ 
ದಾನೆ. ಅವುಗಳಲ್ಲಿ ಪ್ಲೇಟೋ ಸಾಕ್ರೆಬೀಸನನ್ನು ಎತ್ತರಿಸಿ ಒಂದು ಆದರ್ಶ ಚಿತ್ರ 
ವನ್ನು ನೀಡಿದ್ದಾನೆ. 
ಸಾಕ್ರಟೀಸನ ತತ್ವಜಿಜ್ಞಾ ನ ಸೆಯ ರೀತಿ ಬಹಳ ಆಶ್ಚರ್ಯಕರವಾಗಿತ್ತು. ಅವನು 
ತನ್ನ ತಾತ್ವಿಕ ಚಿಂತನೆಯನ್ನು ನಾಲ್ಕು ಗೋಡೆಗಳ ಮಧ್ಯೆ ಬೆಳೆಸಲಿಲ್ಲ. ಅಪಾರ ಸಂಖ್ಯೆ 
ಯೆಲ್ಲಿ ಜನ ಸೇರುತ್ತಿ ದ್ದ ಫಟಿ ಬಜಾರುಗಳಲ್ಲಿ, ಅಂಗಡಿಬೀದಿಗಳಲ್ಲಿಗೆ . ಹೋಗಿ ತನಗೆ 
ಸರಿಚಯನಿಲ್ಲದಿದ್ದರೂ ಜನರನ್ನು ಕುರಿತು ಇರುವಿನ? ಸಮಸ್ಯೆಗಳ ಬಗ್ಗೆ "ಜ್ಞಾ ನ 
' ಮೊಮಾಸೆ'ಯ ಬಗ್ಗೆ, "ಸೌಂದರ್ಯ ಮಿನಾಮಾಂಸೆ'ಯ ಬಗ್ಗೆ ವಿವಿಧೆ ರೀತಿಯ ಮೂಲ 
ಭೂತ ಪ್ರಶ್ನೆಗಳನ್ನು "ಕೇಳುತ್ತಿ ದ್ದನು. ಆ ಪ್ರಶ್ನೆಗಳಿಗೆ ಉತ್ತರ ತನಗೆ ಗೊತ್ತಿದ್ದರೂ 
ಏನೂ ಗೊತ್ತಿ ಲದವನಂತೆ ನಟಸುತ್ತಿದ್ದನು. ಯೋಧರು, ಸಿ ಸ್ತ್ರೀಲೋಲರು, ಆಧ್ಯಾತ್ಮಕ 
ಪ್ರವೃ ತ್ರಿ ಯುಳ್ಳ ವರು ಶ್ರೀಮಂತರು, ಬಡವರು-- ಹೀಗೆ ಎಲ್ಲ ರಗ ಎಲ್ಲ ವಯಸ್ಸಿನ ನ 
ಡಫ ಅವನ ನ್ನೂ 'ಸುತ್ತುವರಿಯುತ್ತಿದ್ದ ದ್ದರು. ಅವರು ಸಾಕ್ರಬೇಸನು ಕೇಳಿದ ಪ್ರಶ್ನೆ 
ಗಳಿಗೆ ತಮಗೆ ತೋರಿದ ಉತ್ತರಗಳನ್ನು ಹೇಳಲು ಉಪಕ ಕ್ರೆಮಿಸುತ್ತಿದ್ದರು ; ಆ ದಿಸೆಯಲ್ಲಿ 
ಸ್ರೆಯತ್ನ ಪೂರ್ವಕವಾಗಿ ಚಿಂತಿ ಸುತ್ತಿ ದ್ದ ರು. ಸಾಕ್ರಹೀಸನು ಈ ಎಲ್ಲ ಉತ್ತರಗಳನ್ನು 
ಅಳಿ ಯುಂ ದ ಕೇಳಿ, ತರ್ಕ ವಿತರ್ಕೆ ಮಾಡುತ್ತಾ ಪ್ರತಿ ಪ್ರಶ್ನೆ ಪ್ರತ್ಯುತ್ತರ 'ಹೇಳುತ್ತಾ 
ಕೊನೆಯಲ್ಲಿ ಅವಗಳ ಗುಣಾವಗುಣಗಳ ವಿಮರ್ಶೆ ಬ ತನ್ನ ತೀರ್ಮಾನವನ್ನು 
ನೀಡುತ್ತಿದ್ದನು. ತನ್ನ ತೀರ್ಮಾನವೇ ಅಂತಿಮ ತೀರ್ಮಾನ ಲಪ ವಿಚಾರ 
ತರ್ಕ ಸುಂದುನರಿಯಬೇಕೆಂದೂ ನಮ್ರನಾಗಿ ಹೇಳುತ್ತಿದ್ದನು. ಅಲ್ಲಿ ನೆರೆದಿದ್ದ ಜನರು 


4 


೨೬ ಮಾನವಿಕ ಕರ್ಣಾಟಿಕೆ 


ಸಾಕ್ರಟೀಸನ ವಾದ ನೈ ಖರಿಗೆ ವಾದವಿಧಾನ ಚಮತ್ಪಾರೆಗಳಿಗೆ, ವಿಚಾರ ಪ್ರಭೆಗೆ ತೆ 
ದೂಗುತಿ ದರು. ಅವರಲ್ಲಿ ಅನೇಕರು ಅವನ ಶಿಷ್ಕರಾಗುತ್ತಿದ್ದರು. ಹೀಗೆ ಸಾಕ್ರಟೀಸ್‌ ' 
ತನ್ನ ತಾತ್ರಿಕ ಚಿಂತನೆಯನ್ನು ಪ್ರಶ್ನೆ ಶೆ ಉತ್ತ ರೈ ಫೆ ತಿಸ್ರಶ್ನೆ ಪ್ರತ: ತ್ಯುತ್ತ ರಗಳ ರ 
ವಿಧಾನದಿಂದ ಮುಂದುವರಿಸುತ್ತಿದ್ದನು. “ಇದನ್ನು ಸಾಕ್ರಟೀಸನ “ವ್ಯಂಗ್ಯ ಪದ್ಧೆ ತಿ 
(Socratic Irony) ಎಂದು ಕರೆಯಲಾಗಿದೆ. ಸಾಕ್ರಟೀಸನು ಸೋಸಿಸ್ಟ ರತೆ 
ಅಲ್ಲಿ ನೆರದಿದ್ದ ಜನರಿಂದ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. 

ಥಿ 

ಸಾಕ್ರಟೀಸನ ತಾತ್ವಿಕ ಚಿಂತನೆ ಸ್ರಧಾನತಃ ನೈತಿಕವಾದುದು, ಸಮಾಜದಲ್ಲಿ 
ಮಾನನನ ಸ್ಥಾನ ನಮಾನನೇನು 9 ಅವನ ಕರ್ತವ್ಯಗಳೇನು ? ಮುಂತಾದ ಘ್‌ 
pia ವಿಷಯಗಳ ಬಗ್ಗೆ ತನ್ನ ಗಮನವನ್ನು ಕೇಂದಿ ದ್ರೀಕೆರಿಸಿದ್ದ. ಬಾಹ್ಯ ವಿಸ 

ೂಸವನ್ನು ಕುರಿತು ಚರ್ಚಿಸುವ ದು ಅವನ ಕ (ವಾಗಿರಲಿಲ್ಲ. ಅಂಥ ಸ 

ಳು ಅವನಿಗೆ ಸ್ವ ಲ್ಪವೂ ಒಪ್ಪಿಗೆಯಾಗಿರಲಿಲ್ಲ. ಅದನ್ನು ಅವನು ಬಹಿರಂಗವಾಗಿಯೇ ' 

ಗ ಮೈದಾನಗಳಿಂದಾಗಲೀ, ಗಿಡೆಮರಗಳಿಂದಾಗಲೀ ಮಾನವ ಕಲಿಯೆ 
ಬೇಕಾದುದು ಏನೂ ಇಲ್ಲ ಎಂದು ಅವನು ವಾದಿಸುತ್ತಿದ್ದನು. ಅವನ ಇಡೀ ತತ್ವ 
ಚಿಂತನೆಯನ್ನು ಹೀಗೆ ಸಂಗ್ರಹಿಸಬಹುದು : (1) “ನಿನ್ನ ನೀನು ತಿಳಿ' (Know 
thyself). ಅಂದರೆ ಈ ವಿಶ್ವದಲ್ಲಿ ವಾಸ ಮಾಡುತ್ತಿರುವ *ನಾನು' ಯಾರು? 
ನನ್ನ ನೈಜಸ್ವರೂಪನೇನು ? ನನ್ನ : ಮೂಲ ಯಾನ್ರೆದು ? ನನ್ನ ಕರ್ತವ್ಯಗಳೇನು ? 
ಗುರಿ ಥ್ಯೇಯಗಳೇನು ? ಅವನ್ನು ಸಾಧಿಸುವ ಒಗೆ ಹೇಗೆ? ಮಾನವೀಯ ಮಲ್ಯ 
ಗಳೆದರೇನು? ಅವ್ರೆಗಳನ್ನು ಮೈಗೂಡಿಸೆಕೊಳ್ಳುವ ಬಗೆ ಹೇಗೆ? ಈ ಪ್ರಶ್ನೆಗಳನ್ನು 
ಕುರಿತು ಮಾನವ ಆಳವಾಗಿ ಚಿ:ತಿಸಬೇಕು. ಅವುಗಳಿಗೆ ಉತ್ತರಗಳನ್ನು ಕಂಡುಹಿಡಿಯುವ 
ನಿಷ್ಠಾವಂತ ಪ್ರಯತ್ನವನ್ನು ಮಾಡೆಬೇಕು ಎಂದು ಅವನು ಬೋಧಿಸುತ್ತಾನೆ. ಬಾಹ್ಯ 
ವಿಶ್ವದ ಬಗ್ಗೆ ತನೆ ಕೆಡಿಸಿಕೊಳ್ಳು ವ್ರದರನ್ಲಿ ಅರ್ಥವಿಲ್ಲವೆಂದು ಅವನು ವಾದಿಸುತ್ತಾನೆ. 
ಅವನ ಸ್ರಕಾರ ಮಾನವನಿಗೆ ತನ್ನನ್ನು ತಾನು ತಿಳಿಯುವುದಕ್ಕಿಂತ ಹೆಚ್ಚಿನದಾದ 
ಕರ್ತವ್ಯವಿಲ್ಲ. 

(1) ಸಾಕ್ರಟೀಸನ ಪ್ರಕಾರ ಜ್ಞಾನ ಮಾನವನ ಪರನು ಶ್ರೇಯ. ಅದನ್ನು 
ಪಡೆಯಬಹುದು. ಅದು ಬರೀ ಮಾತಲ್ಲ ಬರಿಯ ಬುದ್ಧಿ ವಂತಿಕೆ ಸುಬ್ಲ, ಶಬ್ದಾರ್ಥದ 
ತಿಳುವಳಿಕೆಯಲ್ಲ.  ಅವೊಂದು ಅದಮ್ಯ ಶಕ್ತಿ, ಚೇತನ. ತಾವು ಅಜ್ಜ ನಿಗಳಾದರೂ 
ಜಾ ್ಲಾನಿಗಳೆಂತೆ ಸೋಗು ಹಾಕುವವರಂಥಲ್ಲ, ಸಾಕ್ರಟೀಸ್‌. ತಾನು ಅಜ್ಜಿ, ತಿಳಿಯ 
ಜೇಕಾದುದು ಬಹಳ ಇದೆ ಎಂದು ಅವನು ತಿಳಿದಿದ್ದನು. ನ ಅರ್ಥದಲ್ಲಿ ಅವನು "ಜ್ಞಾನಿ? 

ಉಪನಿಷತ್ತು ಹೇಳುವಂತೆ “ಯಸ್ಯಅಮತೆಂ ತಸ್ಯ ಮತಂ ಯಸ್ಯ ನ ವೇದ ಸಃ! 

ಸಾಕ್ರ ಬೇಸ್‌ ಇನ್ನೂ ಮುಂದುನರಿದು ಹೇಳುತ್ತಾ ಫಿ "ಜ್ಞಾ ನವೇ ಸದ್ದು ಣ ; 


ಸದ್ದುಣನೇ ಜ್ಞಾನ? (SS 15 Virtue, Virtue | 15 Kho 


ld ಬಾ ಊಉ 


ಇನಿ wy page 


ee 


ಪ್ರಾಚೀನ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ-ಒಂದು ಸ್ಥೂಲ ನಿನೇಚನೆ ೨೭ 


10686). ಜ್ಞಾನವೇ ಶೀಲ, ಸಕಲ ಸಡ್ಡುಣ ಸಂಪತ್ತು. ಹಾಗೆಯೇ ಜ್ಞಾನ 
ಶೂನ್ಯತೆಯೇ, ಅಜ್ಜಾ ನವೇ ದುಷ್ಟತನ, ಅನಿಷ್ಟ. ಜ್ಞಾನದ ಅಭಾವವೇ ದುಶ್ರೀಲ, 
ದುರ್ಗುಣ, ಇದು ಸಾಕ್ರಬೇಸನ ತತ್ವ ಚಿಂತನೆಯ ಬೆನ್ನೈಲಬು. 
ಸಾಕ್ರಹೀಸನ ಪ್ರಕಾರ ಈ ಪ್ರಸಂಚದಲ್ಲಿ ಜ್ಞಾನಿಯೇ ಸದ್ಗುಣಿ, ನೀತಿವಂತ 
ವಾಗಿರಲು, ಸದ್ದು ಣಿಯಾಗಿರಲು ಜ್ಞಾನದಿಂದ ಮಾತ್ರ ಸಾಧ್ಯ. ನೀತಿ ಎಂದರೇನೆಂಬು 
ದನ್ನು ತಿಳಿಯಲು ಅಸಮರ್ಥನಾದವನು ನೀತಿವಂತನಾಗಲಾರ, ಸದ್ದುಣಿಯಾಗಲಾರ 
ಎಂದು ಅವನು ಪ್ರತಿಪಾದಿಸುತ್ತಾನೆ. ಇಲ್ಲಿ ಜ್ಞಾನವೆಂದರೆ ಪುಸ್ತಕ ಜ್ಞಾನ ನವಲ್ಲ 
ಪಾಂಡಿತ್ಯ ವಲ್ಲ, ನೆನನಿನಲ್ಲಿಟ್ಟು ಕೊಳ್ಳು ವೈದಲ್ಲ. ಇಂದ್ರಿಯ ಸಂವೇದನೆಯಂತೂ ಅಲ್ಲವೇ 
ಅಲ ವ್ಯಕ್ತ ಸತತವೂ ಒಳ ನ್ನು ಪ್ರೀತಿಸುವುದು ಹಾಗೂ ಕೆಟ್ಟದ್ದನ್ನು ಸತತವೂ 
ದ್ವೇಷಿಸುವುದು ಜ್ಞಾನನೆನಿಸುವುದು. "ಸದು ವನ್ನು ಮೈಗೂಡಿಸಿಕೊಳ್ಳ ಬೇಕೆಂದೂ, 


ದನ್ನು ನಿರಂತರವೂ ಪ್ರೀತಿಸಬೇಕೆಂದೂ ಸಾಕ್ರಶೀಸ ಸ್‌ ಬೋಧಿಸುತ್ತಿದ್ದನು. ಸರ್ವರ 


ಹಿತವನ್ನು ಸಾಧಿಸುವುದು ಅವನ ಗುರಿಯಾಗಿತ್ತು. ಅವನು ಕನಸಿನಲ್ಲೂ ದುಷ್ಟತನ 


ದೊಂದಿಗೆ ಷಾಮೀಲು ಮಾಡಿಕೊಳ್ಳು ವವನಲ್ಲ. 
ಹೀಗೆ ಸಾಕ್ರಹೀಸನ ಆಭಿಪ್ರಾಯೆದಲ್ಲಿ ಜ್ಞಾನವೇ, ನಿವೇಕವೇ ಶಾಶ್ವತ ಸುಖದ 


ಹಾದಿ. ನೈತಿಕ ನರ್ತನ್ಯಿ ಕೈತಿಕತೆ- ಇನು ಜ್ಞಾ ನದಿಂದ ಉದಯಿಸಬೇಕು. ಜ್ಞಾನವೇ 


ಅವುಗಳ ತಳಹದಿ. ಜ್ಞಾನವಿಲ್ಲ ಲ್ಲದಿದ್ದ ರೆ ಸದ್ಗು ಕ ಸಾಧ್ಯವೇ ಇಲ್ಲ. 
ತಿಳಿದೂ ತಿಳಿದ್ಕೂ ಜ್ಞಾ ನಪೂರ್ವಕನಾಗಿ ಯಾರೂ ಕೆಡುಕನ ನ್ನು ಮಾಡುವುದಿಲ್ಲ 
ಎಂದು ಸಾಕ್ರಟೀಸ್‌ ದೃಢವಾಗಿ ನಂಬಿದ್ದ. ಅಜ್ಞಾ ನಿಯಾದವನು ಸರ್ವದೃಷ್ಟಿ 


' ಯಿಂದಲೂ ಸಯ ಇ (810) ಮಾಡಲಾರ. ಜ್ಞಾ ನನಿಧಿ ಎನಿಸಿದವನ್ನ 


ಎಂದೆಂದಿಗೂ ತಪ್ಪನ್ನು, ಕೆಡುಕನ್ನು ಎಸಗಲಾರ ಎಂದು ಅವನ ಅಭಿಪ್ರಾಯ 
ವಾಗಿತ್ತು. ಎಲ್ಲ ರೀತಿಯ ಕೆಡುಕು, ಹಾಗೂ ಕೆಡುಕನ್ನು ಪಾಡುವಿಕೆಗೆ ಅಜ್ಞಾನವೇ 
ಕಾರಣವೆಂದು ಅವನು ಹೇಳುತ್ತಾನೆ. ಉದ್ದೇಶಪೂರ್ವಕವಾಗಿ ಯಾವನೂ ತಪ್ಪನ್ನು 
ಮಾಡಲಾರ ; ಒಬ್ಬ ತಪ್ಪನ್ನೆಸಗಿದರೆ ಅದಕ್ಕೆ ಒಳ್ಳೆಯದರ ಜ್ಞಾನಾಭಾನ ಅಂದರೆ 
ಅಜ್ಞಾನವೇ ಕಾರಣ. ಅರಿತು ತಪ್ಪು ಮಾಡುವವರು, ಒಂದು ಪಕ್ಷ ಅಂಥವರು 
ಇದ್ದಿ , ಅರಿಯದೆ ತಪ್ಪು ಮಾಡುವವರಿಗಿಂತ ಬಹಳ ಮೇಲು ಎಂದು ಅವನು ಪ್ರತಿ 
ಹಾದಿಸುತ್ತಾ,ೆ, ಹಾಗೆಯೇ ಸದ್ದು ಣವೇನೆಂಬುದನ್ನು ಮಾನವರಿಗೆ ಉಪದೇಶಿಸುವುದರ 
ಮೂಲಕ ಅವರನ್ನು ಸದ್ದು ಣಿಗಳನ್ನೂಗಿ ಮಾಡಬಹುದು ಎಂದು ಆವನು ಪದ್ದ ಹ 
ಸದ್ಗುಣ ಎಂಬುದು. ಹುಟ್ಟ ಸ ಸ್ವಭಾವ, ಆನುವಂತಿಕೆ- ಎಂಬ ವಾದವನ್ನು ಸಾಕ್ರಟೀ 
ಒಪ್ಪ ಸೆದಿಲ್ಲ. ಅದನ್ನು ಹವ್ಯಾಸ್ಯ ಆಚರಣೆಗಳ ಮೂಲಕ ಜೋಧಿಸುಹುವ. £4 
ಅದನ್ನು ಬೋಧಿಸುವ ಒಬ್ಬ ಬೋಧಕ ಸಿಗಬೇಕು, ಅಷ್ಟೆ 

"ಗೊತ್ತಿ ದ್ಲೂ ಗೊತ್ತಿ ದ್ದೂ ಉದ್ದೇಶ ಶಪೂರ್ವಕವಾ ಕ a ಕೆಡುಕನ್ನು ಎಸ 


ು 


_ ಗಲಾರ ಎಂಬ ಸಾಕ್ರಹೀಸ್‌ನ ವಾ ದ ದೋಷಪೂರಿತವಾಗಿದೆ ಎಂದು ಇಲ್ಲಿ ಹೇಳಬೇಕು. 


ಕಗ ಭು ಸ ಫಟ ಜ್ನ? 


ಸಸ 


ಮಾನವಿಕ ಕರ್ಣಾಟಿ* | 


ಮಾನನ ಮೋಸ ಮಾಡೆನೆಮ ಒಳ್ಳೆಯದಲ್ಲ ಎಂದು ತಿಳಿದಿದ್ದೂ ಮೋಸ ಮಾಡಲು" 
ಯತ್ನಿಸುತ್ತಾನೆ. ಎಸ್ಟೋ ಸಾರಿ ಮಾನವ ಒಳ್ಳೆಯ ವಾಗ ಯಾವುದೆಂದು ' 

ಚೆನ್ನಾಗಿ ತಿಳಿದಿದ್ದರೂ ಕೆಟ್ಟ ದಾರಿಯನ್ನು ತುಳಿಯುತ್ತಾನೆ. ಹೀಗೆ ಒಳ್ಳೆಯದೆ). ' 
ಎಂದು ತಿಳಿದ ಮಾತ್ರಕ್ಕೆ ಅದನ್ನು ಮಾಡಿನ ಹಾಗಾಗಲಿಲ್ಲ. ಮಾನವನ ಕಾರ್ಯ' 
ಪ್ರನೃತ್ತಿಗೆ ಜ್ಞಾ ನ ನವಷ್ಟೇ ಅಲ್ಲದೆ ಎಷ್ಟೋ ಸಾರಿ ಅವನಲ್ಲಿರುವ ಕಾಮ, ಕ್ರೋಧಃ 
ಧಿ ಅಸುರೀ ಪ್ರವೃತ್ತಿಯೊ ಟ್ಟ ಎಂಬುದನ್ನು "ಸಾತ ಬೇಸ್‌ ಮರೆತಂತೆ 

ಕಾಣುತ್ತದೆ ಡೆ ಎಂದು ಅರಿಸ ಸ್ಟಾಟಲ” ಟ್ರೀಕಿಸುತ್ತಾನೆ. ತಿಳುವಳಿಕೆಯ ಜೊತೆಗೆ ಚಿತ್ತ 

ಶುದ್ಧಿಯೂ ಬೆ ಬೇಕು. ಚಿಕ್ಕ ಶುದ್ಧಿ ಯನ್ನು ಹೊಂದಿದ್ದ ಸಾಕ್ರಟೀಸ್‌ ಬಹುಷಃ ತನ್ನ 4} 
ಅನುಭನದಿಂದ ಹಾಗೆ ತೇಳಿತಬೇಕು. ಉಳಿಸೆಲ್ಲ ಮಾ ನವರೂ ತನ್ನಂತಹ ಚಿತ್ತಶುದ್ಧಿ 
ಯನ್ನು ಹೊಂದಿದ್ದಾರೆ ಎಂದು ಅವನು ತಿಳಿದಿರಬೇಕು. ಆದರೆ ವಸ್ತುಸ್ಥಿತಿ ಹಾಗಿಲ್ಲ. : 


ವೇಕ ತ ವಿರೋಧವಾಗಿ ವರ್ತಿಸುವ ಸ್ವಭಾವ ಮಾನವನಲ್ಲಿ ಇಲ್ಲದಿಲ್ಲ. 


೪ 

೨ಕ್ಟುಟೀಸನ ಜ್ಞಾನ ಮಿಾಮಾಂಸೆ } 

ಜ್ಞಾ, ನವಿಸಾಮಾಂಸೆಯನ್ನು ಕಟ್ಟ ಬೆಳಸಿ, ಜ್ಞಾ ನ ಸಾಧ್ಯ ಎಂದು ಸಾರಿದವನು ' 
ಸಾಕ್ರಟೀಸ್‌. ಸರ್ವಸಮ್ಮ ತವಾದ Ks ಕವಾದ, ಸರ್ವಗ್ರಾಹಿಯಾದ ಜ್ಞಾನ 

ಎಂಬುದಿಲ್ಲ ಎಂದು ಬೋಧಿಸಿದ ಸೋಫಿಸ್ಟರನ್ನು ಅವನು ತರಾಲಿಗೆ ತೆಗೆದುಕೊಳ್ಳು ' 

ತ್ತಾನೆ. ಜ್ಞಾ ನ ಸದ್ಗುಣಗಳು ಸತ್ಯವೆಂದೂ, ತೋರಿಕೆಯಲ್ಲವೆಂದೂ, ಅವು ಅತ್ಯಾ 
ವಶ್ಯಕವೆಂದೂ ಅನನು ಬೋಧಿಸುತ್ತಾನೆ. ಅವನ ಪ್ರಕಾರ ಜ್ಞಾನ ಸಾಧ್ಯ. 
ಯಥಾರ್ಥ ಜ್ಞಾನ ಹೇಗೆ ಸಾಧ್ಯ ಎಂಬುದನ್ನು ಸಾಕ್ರಟೀಸ್‌ ಆತ್ಯಂತ ಸ ಸರಳ ರೀತಿ 
ಯಲ್ಲಿ ಹೀಗೆ ತೋರಿಸಿದ್ದಾನೆ : ಜ್ಞಾನ ಎಂಬುದು ಸೋಫಿಸ್ಟರು ಹೇಳುವಂತೆ ಇಂದ್ರಿಯ 
ಸಂವೇದನೆಯಲ್ಲ. ಜ್ಞಾನ ವ್ಯಕ್ತಿ ನಿಷ್ಕವಾದುದಲ್ಲ, ವಸ್ತು ನಿಷ್ಠ. ಸತ್ಯ ವ್ಯಕ್ತಿಗತ 
ವಲ್ಲ, ವಸ್ತು ಪ್ರಧಾನ. ಎಲ್ಲಾ ಜ್ಞಾನ ಸರಿಭಾನಕೆ (೦೦೫೦೮೦0) ಗಳ ಮೂಲಕ 
ಬಂದ ಜ್ಞಾ ನು ಪರಿಭಾವನೆಗಳ ಸುಸಂಬದ್ಧ ಸುವ್ಯವಸ್ಥೆಯೇ ಜ್ಞಾ ನವೆನಿಸುವೆದು. 

ಸರಿಭಾವನೆ ಎಂದರೇನು ? ಆದನ್ನು ಹೀಗೆ ವಿನರಿಸಬಹುದು. ಜಾತ್ರೆ ಒಂದು ವಸ್ತು * 
ವನ್ನು ನೇರವಾಗಿ ನೋಡಿದಾಗ ತಕ್ಷಣನೆ ನಮಗೆ ಒಂದು *ಕಲ್ಪನೆ' ಬರುತ್ತದೆ. ಉದಾ 
ಹರಣೆಗೆ, ನಾನೆ ಒಂದು ಮರವನ್ನು ನೋಡಿದಾಗ, ತಕ್ಷಣ ನಮಗೆ "ಮರದ ಕಲ್ಪನೆ? 
ಬರುತ್ತದೆ. ಇದನ್ನು ಪ್ರ ಪ್ರತ್ಯಕ್ಷ ಜ್ಞಾನವೆನ್ನಿಒಹುದು. ನಾನು ಮನಸ್ಸಿನಲ್ಲಿಯೇ ಅಂಥ 
ಕೆಲ್ಲ ತೆಯನ್ನು ನೆನಪಿಸಿಕೊಂಡಾಗ 2 ಅದ; 3 ರ್ರೃತಿಕಲ್ಲ ನೆ? ಅಥವಾ “ಪ್ರತಿಬಿಂಬ” (1ma- 

ge or representation) ಎ ನಿಸುವುದು. ಮನಸ್ಸಿನ ಕಲ್ಪ ನೆಗಳು ಸಾಮಾನ್ಯ | 

ವಾಗಿ ಒಂದು ಧಿರ್ದಿಷ್ಟ ನಸು ವನ್ನು ee ಗಿವೆ. ಮನಸ್ಸಿನಲ್ಲಿ ಲ್ಲಿ ನಿರ್ದಿಷ್ಟ ಭಾವನೆ ' 

ಗಳಲ್ಲದೆ ಸಾರ್ವತ್ರಿಕ ಭಾವನೆಗಳೂ. ಇನೆ. ಸಾರ್ವತ್ರಿಕ ಭಾವನೆಗಳು ಒಂ ವರ್ಗ ' 


Fs 


ಹೆ ತೆ 


ಪ್ರಾಚೀನ ಪಾಶ್ಚಾತ್ಯ ತಾತ್ತ್ವಿಕ ಚೆಂತನೆ-ಒಂದು ಸ್ಕೂಲ ನಿನೇಚನೆ ೨೯ 


ಅಥವಾ ಜಾತಿಗೆ ಸೇರಿದ ವಸ್ತುಗಳೆಲ್ಲದನ್ಹೆಗಳ ಸಾರ ಗ್ರಹಣವಾಗಿನೆ ; ಅವು ಪ್ರಗ್ಯೇಕ 
ವಸ್ತುಗಳ ಪ್ರತ್ಯೇಕ ಗ್ರಹಣವಲ್ಲ. 

ಸಾರ್ವತ್ರಿಕ ಭಾವನೆಗಳನ್ನೇ ಪರಿಕಲ್ಪನೆ (concept)-ಗಳನ್ನೆ ಬಹುದು. 
ಉದಾಹರಣೆಗೆ, "ಸಾಕ್ರಟೀಸನು ಮರ್ತ್ಯ' ಎನ್ನುವದು "ನಿರ್ದಿಷ್ಟ ಭಾವನೆ '; ಆದರೆ 
"ಮಾನವರೆಲ್ಲರೂ ಮರ್ಶ್ಯರು' ಎನ್ನುವುದು "ಸಾರ್ವತ್ರಿಕ ಭಾವನೆ'. ಹೀಗೆ ಸಾರ್ವ 
ತ್ರಿಕ ಭಾವನೆ ಅಥವಾ ಸರಿಕಲ್ಪನೆ ಒಂದು ವರ್ಗಕ್ಕೆ ಸೇರಿದ ಎಲ್ಲಾ ವಸ್ತುಗಳ ಸಮಾನ 
ಗುಣಗಳ ಸಾರವೇ ಆಗಿದೆ; ಅದು ಅವ್ರೆಗಳ ಪರಸ್ಪರ ವಿರುದ್ಧ ಗುಣಲಕ್ಷಣಗಳನ್ನು ವರ್ಜಿ 
ಸುತ್ತದೆ. ಉದಾಹರಣೆಗೆ ಬೆಳ್ಳೆಗಿರುವುದು ಎಲ್ಲಾ ಕುದರೆಗಳ ಸಮಾನ ಗುಣಲಕ್ಷಣ 
(ಸಾರ) ವಲ್ಲ. ಏಕೆಂದರೆ ಒಂದು ಕುದರೆ ಕಪ್ಪು ಬಣ್ಣ ದ್ಹಾಗಿರಬಹುದು, ಮತ್ತೊಂದು 
ಕಂದು ಬಣ್ಣ ದ್ಹಾಗಿರಬಹುದು, ಮಗದೊಂದು ಕೆಂಪು ಬಣ್ಣ ದ್ಹಾಗಿರಬಹುದು. ಆದರೆ 
ಎಲ್ಲಾ ಕುದರೆಗೆಳೂ ಬೆನ್ನೆಲುಬುಳ್ಳ ಪ್ರಾಣಿಗಳು (vertebrates) ಎಂದು ಹೇಳಿದರೆ 
ನಾವ್ರೆ ಆ ವರ್ಗಕ್ಕೆ ಸೇರಿದ ಪ್ರಾಣಿಗಳ ಸಾರವನ್ನು ಸೂಚಿಸಿದಂತಾಗುತ್ತದೆ. ಹೀಗೆ 
*ಪ್ರಶೀರುಕ? (ಬೆನ್ನೆಲಬನ್ನು ಹೊಂದಿರುನಿಕೆ), ಎಲ್ಲ ಕುದರೆಗಳ ಸಾಮಾನ್ಯ ಸರಿಕಲ್ಪನೆ 
(general idea) ಯಾಗಿದೆ. ಒಂದು ವರ್ಗಕ್ಕೆ ಸೇರಿದ ವಸ್ತುಗಳಿಗೆ ಸಮಾನ 
- ವಾದ ಲಕ್ಷಣವನ್ನು ಸೂಚಿಸುವುದರೆ ಮೂಲಕ ಆ ವರ್ಗದ ಸಾರ್ವತ್ರಿಕೆ ಪರಿಕಲ್ಪನೆ 
(concept or general idea)Mೆನ್ಸು ಹೊಂದಬಹುದು. 

ಪರಿಕಲ್ಪನೆಗಳನ್ನು ಉಂಟುಮಾಡುವಿಕೆಯಲ್ಲಿ ಬುದ್ಧಿ ಅಥವಾ 8೫೦೩600 ಬಹು 
ಮುಖ್ಯ ಪಾತ್ರವನ್ನು ವಹಿಸುತ್ತದೆ. Reasonನ್ನು ಪರಿಕಲ್ಪನೆಗಳ ಕುಲುಮೆ ಎನ್ನ 
ಬಹುದು. ಅದು ಎಲ್ಲಾ ಮಾನವರಲ್ಲಿಯೂ ಒಂದೇ ಬಗೆಯಾಗಿ ಕೆಲಸ ಮಾಡುತ್ತದೆ. 
ಆದು ಒಂದು ವರ್ಗದ ಪ್ರಸ್ಯೇಕ ವೆಸ್ತುಗಳ ವೀಕ್ಷಣೆಯಿಂದ ಪ್ರಾರೆಂಭಿಸಿ ಆ ವರ್ಗದ 
ಸಾಮಾನ್ಯ ಸೆರಿತೆಲ್ಬನೆಯನ್ನು ಉಂಟು ಮಾನುವಲ್ಲಿ ಪರ್ಯಾವಸಾನವಾಗುತ್ತದೆ. 
ಬುದ್ಧಿಯ ಈ ಕ್ರಿಯೆಯನ್ನು "ವ್ಯಾಪ್ತಿ ಮಾರ್ಗ? ಅಥವಾ "ಅನುಗಮನ? (Induc- 
tion) ಎಂದು ಪಾರಿಭಾಷಕವಾಗಿ ಹೇಳಬಹೆದು. ಹೀಗೆ ಬುದ್ಧಿ ಎಲ್ಲರಲ್ಲಿಯೊ 
ಒಂದೇ ವಿಧೆವಾದೆ ಕೆಲಸ ಮಾಸುತೆ ಡೆಯಾದುದರಿಂದೆ ಎಲ್ಲರೊ ಒ್ಸಬಹುದಾದ, ಸರ್ವ 
ಗ್ರಾಹ್ಯವಾದ, ಸಾರ್ವೆತ್ರಿಕೆವಾದ ಜ್ಞಾನವಿನೆ ಎಂದು ಸಾಕ್ರಟೀಸ್‌ ವಾದಿಸಿ ತೋರಿಸು 


ತ್ತಾನೆ. 
ಬುದ್ಧಿ ಅಥವಾ Reason ಪ್ರತ್ಯೇಕ ನಸು ಗಳೆ ನೀಕ್ಷಣೆಯಿಂದೆ ಪ್ರಾರ ಬಸಿ 


ಸಾರ್ವತ್ರಿಕ ತೀರ್ಮಾನಕ್ಕೆ ಬುದಿಳಿಯುನೆಸರ ಜೊತೆಗೆ ಇನ್ನೊಂದು ಕಾರ್ಯವನ್ನೂ 

ವಾಡುತ ದೆ. ಸಾರ್ವತ್ರಿಕ ಪರಿತೆಲ್ಪನೆಯಿಂದ ಪ್ರಾರಂಭಿಸಿ ಪ್ರತ್ಯೇಕ ತೀರ್ಮಾನ 
~D 

ಗಳನ್ನು ರೂಪಿಸುವ್ರೆದೇ ಅದರೆ ಇನ್ನೊಂದು ಕ್ರಿಯಾಗಿದೆ. ಈ ಕ್ರಿಯೆಯನ್ನು "ನಿಗ 
| ಇಹಿಕವಾಗಿ ಹೇಳಬಹುದು. ಹೀಗೆ "ಅನು 


': ಮನಃ (Deduction) ಎಂದು ಪಾರಿಭ 
 ಗಮೆನ' (Induction) ಸಾರ್ವತ್ರಿಕೆ ತೀರ್ಮಾನವನ್ನು ರೂಸಿಸುವುದಾದರೆ, 


೩೦ ಮಾನವಿಕ ಕರ್ಣಾಟಕ 


"ನಿಗಮನ? (Deduction) ಆ ತೀರ್ಮಾನವನ್ನು ಪ್ರತ್ಯೇಕ ವಸ್ತುಗಳಿಗೆ ಅನ್ವ 
ಸುವ ಕ್ರಿಯೆಯಾಗಿನ. 


ಹೀಗೆ ಸಾಕ್ರಟೀಸ್‌ Reasonನ್ನು ಜ್ಞಾ ನದ ಪ್ರಮುಖ ಉಪಕರಣನನ್ನಾಗಿ' 
ಮಾಡಿಕೆ ಶಾ. ನ Reason ಸರಿಕಲ್ಪ ) ನೆಗಳನ್ನು. ಉಂಟು ಮಾಡುವುದಷ್ಟೇ 


ಅಲ್ಲನೆ ಅನ್ರಗಳ ನಡುವೆ ಸುಸಂಬದ್ಧ ಗ ಸುವ್ಯವಸ್ಥೆ "ಯನ್ನು ಏರ್ಪಡಿಸುತ್ತದೆ. ಪರಿಕಲ್ಪನೆ ' 
ಗಳನ್ನು ಸಂಘಟಿಸಿ ವಾಕ್ಯರೂಸದಲ್ಲಿ' ಉಸಯೋಗಿಸುತ. ದೆ. ಹೀಗೆ 'ಪರಿಕೆಲ ನೆಗಳನ್ನು 


ವಾಕ್ಯರೂಪದಲ್ಲಿ ಉಸಯೋಗಿಸುವೆದೇ ಲಕ್ಷಣ ವ್ಯಾಖ್ಯೆ, ಲಕ್ಷಣ ತೆ ಜನ ಕ 


ಲಕ್ಷಣ ಸಿದ್ಧಾ ತೆ (def inition) ಎನಿಸುವುದು. ಒಂದು ವಸ್ತುವಿನ ಲಕ್ಷಣ 
ವ್ಯಾಖ್ಯೆಯನ್ನು ಕೊಡುವುದೆಂದಕೆ, ಆ ವರ್ಗಕ್ಕೆ ಸೇರಿನ ವಸ್ತುಗಳ ಸಮಾನ ಗುಣ 
(ಸಾರೆ)ವನ್ನು ಹೇಳ ವುದೇ ಆಗಿದೆ: RRA ಮಾನವ, ಎಲ್ಲ ಮಾನವರಿಗೂ. 


ಸಮಾನವಾದ ಗುಣಲಕ್ಷಣ (ಸಾರ)ನನ್ನು ಹೇಳಿದಾಗ ಮಾನವನ ಲಕ್ಷಣ ವ್ಯಾಖ್ಯೆ ತ್ತ 


ಯನ್ನು ಸೂಚಿಸಿದಂತಾಗುತ್ತದೆ. ಮಾನವನನ್ನು «ಬಿಳಿ ತೊಗಲಿನ ಪ್ರಾಣಿ' ಎಂದು 


ಹೇಳಿದಾಗ ಅದು ಅವನ ಲಕ್ಷಣ ನ್ಯಾಖ್ಯೆಯೆನಿಸುವುದಿಲ್ಲ ಏಕೆಂದರೆ ಬಿಳಿ .ತೊಗಲು' ' 


ಎಲ್ಲಾ ಮಾನವರಿಗೂ ಸಮಾನವಾದ ಗುಣಲಕ್ರಣವಲ್ಲ: ಮಾನವರು ಶ್ವೇತವರ್ಣದ 


an iE ಳಿ £ 


ವರೂ ಹೌದು, ಎಣ್ಣೆ ಗಂಪು ವರ್ಣದವರೂ ಹೌದು, ಅಚ್ಚ ಕಪ್ಪು K ವರ್ಣದವರೂ ₹ 
ಹೌದು. ಹಾಗೆಯೇ ಮಾನವನನ್ನು "ಇಂಗ್ಲೀಷ್‌ ಮಾತನಾಡುವ ಪ್ರಾಣಿ' ಎಂದು ' 


ವಿವರಿಸಿದರೆ ಮಾನವನ ಲಕ್ಷಣ ವ್ಯಾಜ್ಯ (def inition) ಕೊಟ್ಟ ಹಾಗಾಗುವುದಿಲ್ಲ. 


ಏಕೆಂದರೆ ಎಲ್ಲ ಮಾನವರೂ ಇಂಗ್ಲೀಷ್‌ ಭಾಷೆಯನ್ನು ; ಮಾತಕಾಭವುದ್ಲೂ. ಪ್ರಪಂಚ ' 


ದಲ್ಲಿ ಅಸುಖ್ಯಾತ ಭಾಷೆಗಳಿವೆ. ಆಂದರೆ ಇಂಗ್ಲೀಷ್‌ ಎಲ್ಲ ಮಾನವರಿಗೂ ಸಮಾನ 
ವಾದ ಗುಣಲಕ್ಷಣವಲ್ಲ ; ಅದು ಅವರ ಸಾರವಲ್ಲ. ಅದರೆ ಮಾನವನನ್ನು "ಎರಡು 
ಕಾಲುಗಳುಳ್ಳ ಪ್ರಾ ಣಿ (two lez ged animal) ಎಂದು ವಿವರಿಸಿದಾಗ, ಮಾನ 
ವರ ಲಕ್ಷಣನ್ಯಾಖ್ಯೆ ಯನ್ನು ಕೊಟ್ಟಂತಾಗುತ್ತದೆ. ಏಕೆಂದಕೆ “ಎರಡು ಕಾಲುಗಳನ್ನು 
ಹೊಂದಿರುವುದು? ಬಹುಕೆ ಕ ಎಲ್ಲ ಶ್‌ ಸಮಾನವಾಗಿರುವ ಅಂಶವಾಗಿಸೆ. 

ಹೀಗೆ ವಸ್ತುನಿನ ಲಕ್ಷಣ ವ್ಯಾಖ್ಯೆಯನ್ನು ನೀಡುವುದೆಂದಕೆ ವಸ್ತುವಿನ ಜ್ಞಾನ 
ವನ್ನು ಹೊಂದುವುದು ; ಸತ್ಯದ ವಸ್ತು ಸ್ಥಿ ತಿಯನ್ನು ಗುರುತಿಸುವುದು ; > ಜ್ಞಾನದ 
ವಸ್ತು. ನಿಷ್ಪತೆಯನ್ನು , (objectivity « of ರಂ. ಸಂಸ್ಥಾ ವಿಸುವುದು. 
ಜ್ಞಾನ ಖಾಡಿತವಾಗಿಯೂ ಸಾಧ್ಯವಿದೆ. ಅದು ಎಂದೆಂದಿಗೂ ವಸ್ತುನಿಷ್ಠ, ವ್ಯಕ್ತಿ 
ನಿಷ್ಕವಲ್ಲ. ಅದು ಸಾರ್ವತ್ರಿಕ, ಸರ್ವಸನ್ಮು ತ್ಕ ಸರ್ವಗ್ರಾ ಹ್ಯ. ಅದನ್ನು ಮತೊ ಇಬ್ಬ 
rf ಫಾ ನ ಸಾಕ್ರಟೀಸ್‌ ಸೋಫಿಸ್ಟರ "ಜ್ಞಾನ ಆಸಾಧ್ಯ' ಎಂಬ ವಾದ 


ವಸ್ತುನಿನ ಲಕ್ಷಣ ವಾಖ್ಯೆಯನ್ನು ಅಂದರೆ ವಸು ನಿಷ್ಠ ಜ್ಞಾನವನ್ನು ತುಲನೆಯ 
ಮಾನದಂಡವನ್ನಾ ಗಿಯೂ ಉಪಯೋಗಿಸಬಹುಡೆಂದು ; ಸಾಕೆ ಕಬೀರ್‌ ಚೂ ನೆ. 


/ 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚೆಂತನೆ- ಕಂದು ಸ್ಕೂಲ ವಿನೇಚಸೆ ಕಣ 


ಉದಾಹರಣೆಗೆ ತ್ರಿಕೋನ, ತ್ರಿಕೋನದ ಲಕ್ಷಣ ವ್ಯಾಖ್ಯೆಯನ್ನು (ಮೂರು ಭುಜ 


ಗಳುಳ್ಳ ಆಕೃತಿಯೇ ತ್ರಿಕೋನ) ನೀಡಿದ ಮೇಲೆ ಕೊಟ್ಟಿರುವ ಆಕೃತಿ ತ್ರಿಕೋನವೇ 
ಅಲ್ಲವೆ ಎಂದೂ ಅಥವಾ ತ್ರಿಕೋನವಲ್ಲದ ಅದು ತ್ರಿಕೋನದಿಂದ ಹೇಗೆ ಭಿನ್ನವಾಗಿದೆ 
ಎಂಬ ಆಕೃತಿಗಳ ತುಲನಾತ್ಮಕ ಜ್ಞಾನವನ್ನೂ ಗುದ ಪ ಅವನು 
ವೇಳುತ್ತಾ 3 

ಹೀಗೆ ಸಾರ್ವತ್ರಿಕ ಜ್ಞಾನ ಎಂಬುದಿಲ್ಲ, ಇರುವುದೆಲ್ಲಾ ಸ್ರತ್ಯೇಕ ಪ್ರತ್ಯೇಕ 
ವ್ಯಕ್ತಿನಿಷ್ಠ ಇಂದ್ರಿಯ ಸಂವೇದನೆ ಮಾತ್ರೆ ಎಂಬ ಸೋ;ಫಿಸ್ಟರ ವಾದಕ್ಕೆ ಸಾಕ್ರಟೀಸ್‌ 
ಕೊಡಲಿ ಪೆಟ್ಟನ್ನು ಕೊಟ್ಟಿದ್ದಾನೆ. ಜ್ಞಾನದ ಆಧಾರ, ಸರ್ವರಿಗೂ ಸಮಾನ 3 
ವಾದ ಬುದ್ದಿ ಅಥವಾ ಔಂ೩5೦೧ನೇ ಹೊರತು, ಇಂದ್ರಿಯಗಳಲ್ಲ. : ಇಂದ್ರಿಯಗಳು 
ಜ್ಞಾನದ ದ್ವ್‌ ರಗ ಳಪ್ಟೆ , ಮೂಲವಲ್ಲ. ಜ್ಞಾನ ಇಂದ್ರಿಯಗಳಿಂದ ಪ್ರಾರಂಭವಾದರೂ, 
ಇಂದ್ರಿ ಯೆಗಳೊದಗೇ ತೆ pe ಉತ್ಪೆತ್ತಿಯಾಗುವುದಿಲ್ಲ. ಬುದ್ಧಿಯೇ ಜ್ಞಾನದ ಮೂಲ 
ಎಂದು ಸಾಕ್ರಟೀಸ್‌ ಸಾರುತ್ತಾನೆ. 

ಒಂದು ವಸ್ಮವಿನ ಲಕ್ಷಣ ವ್ಯಾಖ್ಯೆಯನ್ನು ರೀಡುವುದೆಂದರೆ ಜ್ಞಾ ನಷೆನ ನ್ನುವುದು 
ವಸ್ತು ನಿಷ್ಠ. ವ್ಯಕ್ತಿ ನಿಷ್ಕವಲ್ಲ ಎಂದು ಆಗಲೇ ಹೇಳಿಯಾಯಿತು. 5 ಸಾಕ್ರಲಿ ಸನ 
ಪ್ರಕಾರ ಪ್ರಸಂಚದಲ್ಲಿ ಎಲ್ಲ ವಸ್ತು ನಿಶೇಷಗಳಿಗೂಆಧ್ಯಾತ್ಮಿಕೆ ನೈತಿಕ ರಾಜಕೀಯ 
ಇತ್ಯಾದಿ ಲಕ್ಷಣ ವಾ ಖ್ಯೈಗಳನ್ನು ಕೊದೆಬಹುದು. ಅವನ ದೃಷ್ಟಿಯಲ್ಲಿ ನೈತಿಕ 
ಜ್ಞಾನವೇ ಅತ್ಯಂತ ಶ್ರೇಷ್ಠ ಜ್ಞಾನ. ನೈತಿಕ ಜ್ಞಾನದ ಕೇಂದ್ರಬಿಂದುವೇ ಸದ್ಗುಣ. 
ಜ್ಞಾ ೨ ನನದು ಗಳೊಡನೆ ಹೋಲಿಸಿದರೆ ಮಕೆ 3 ಅವೂ ನಿಕೃಷ್ಟ ಸದ್ಗು ಣಕ್ಕ್ಯೂ ಲಕ್ಷಣ 
ವ್ಯಾಖ್ಯೆಯುಂಟು, ಅದರ ಆಧಾರದ ಮ ಒಬ್ಬ ವ್ಯಕ್ತಿ ಇದು ಡಿಯೋ” ದುರ್ಗು 
ಜಿಯೋ ಎಂದು ನಿರ್ಧರಿಸಿಬಿಡಬಹುದು. ಅದು ವ್ಯಕ್ತಿ ನಿಸ್ತ ನಲ್ಲ, ವಸ್ತುನಿಷ್ಠ. ಅದು 
ಮಾನವನ ಆಸೆ ಆಮಿಶೆಗಳಿಗೆ ಅನುಸಾರವಾಗಿರುವ್ರೆದಲ್ಲ ; ಮಾನವನ ಆಸೆ ಆಮಿಶಗಳು 
ನ್ಸೈತಿಕವೆ ಅಥವಾ ಅಲ್ಲವೆ ಎನ್ನುವದನ್ನು ನಿರ್ಧರಿಸುವೆಂಥಾದ್ದು. | 

ಹೀಗೆ ವಸ್ತುಗಳ ಲ ವ್ಯಾಖ್ಯೆಯನ್ನು ಹುಡುಕುವುದೇ ಸಾಕ್ರಟೀಸನ ವೈತ್ರಿ 
ಯಾಗಿತ್ತು. ಲಕ್ಷಣ ವ್ಯಾಖ್ಯೆ ಯನ್ನು ಕೊಡೆದ ಹೊರತು ಮಾನವ, ವಸ್ತು ಲ 
ದನ್ನು ತಿಳಿಯೆಲಾರ ಎಂದು ಅವೆನು ಸ್ರಬಲವಾಗಿ ನಂಬಿದ್ದನ ನು. ಆದರೊ ಸಾಕ್ರಟ 
ಲಕ್ಷಣ ವ್ಯಾಖ್ಯೆಯೆನ್ನು ಹುಡುಕುನೆದರಲ್ಲಿ ಸೋತನೆಂದೇ "ಹೇಳಬೇಕು. ಅದಕ್ಕೆ ಕಾ si 
ಹೀಗಿದೆ : ಸಾಕ್ರಟೀಸ್‌ ತನ್ನೊ ಡನೆ ವಾದೆಮಾಡುನನಕೊಡಸೆ ಲಕ್ಷಣ ವ್ಯಾಖ್ಯೆಯನ್ನು 
ವಾದದ ಒಂದು ಸ್ರ ಮೇಯೆ ವಾಕ್ಯವನ್ನಾ ಗಿ ಮಾಡಿಕೊಂಡು og ರ್ರಮೇಯೆ ವಾಕ್ಯ 
ಗಳನ್ನು ಪ ಗ್ರತ್ಯಕ್ಷತಃ ಅಥವಾ ಪರೋಸ್ಸತಃ ಒಪ್ಪಿ ಕೊಳ್ಳುತ್ತಿ ದ್ದನು. ಅ Hier 
ಮೇಲೆ ತೀರ್ಮಾನಗಳನ್ನು ಹೊರಗೆಳೆಯುತ್ತಿದ್ದನು. ಈ ತೀರ್ಮಾನಗಳಿಗೆ ಒಂದೇ 
ಒಂದು ಅಪವಾದ ಕಂಡುಬಂದರೆ ಅಥವಾ ವಸ್ತುಸ್ಥಿ ತಿಗೆ ವಿರೋಧವಿದ್ದಲ್ಲಿ ಅವ್ರೆ 

ಅಸಮರ್ಸಕವಾಗಿ ಸರಿಣನಿಸುವ ಸಂಭನ ಉಂಟು. ಹೀಗೆಂದಕೆ ಉಳಿಡ ಫಷ ರ್ರಮ್ನೇಯ 


ಷ್ಲಿ೨ ಮಾನವಿಕ ಕರ್ಣೂಟಿಕೆ 


ವಾಕ್ಯ 
ಲಕ್ಷಣ ವಾ ಖೈ ಸು ವ್ಯ ಕ್ರ ವಾಗುತ್ತ ದೆ. 


ಒಬ್ಬ ನಲ್ಲಿ ಸಾಕ್ರಟೀಸ್‌ ವಿಚಾರವೇತ್ರೆ, ಯಾವುವೇ ವಿಷಯನನ್ನಾಗಲೀ ಸಂ" 


ಯಾದ ಸಕ್‌ ಆಲೋಟಚಿಸಿ ವಿಮರ್ಶಿಸಬೇಕು. ವಿಮರ್ಶೆ ಮಾಡದೆ ಯಾವುದನ್ನೂ ' 


ಗಳನ್ನು ಆಗಲೇ ಒನ್ಬಿ ರುವುದರಿಂದ ಪ್ರಾರಂಭದ ಪ್ರಮೇಯ ವಾಕ್ಯ, ಅಂದಕ್ಕೆ ' 


ಒಪಿ ಕೊಳ್ಳಬಾರದು. ನ ನಮ್ಮ ಭಾವನೆಗಳು ಸ್ಪಷ್ಟ ವಾಗಿರಬೇಕು. ನಾವು ಉ್‌ಯೋಗಿ ಕ 
ಸುವ ಶಬ್ದಗಳಿಗೆ ನಿಶ್ಚಿ ತ ಅರ್ಥವಿರಬೇಕು. ಪ ಕೃತಿಯೊಂದು ಅಭಿಪಾ ಪ್ರಾಯನನ್ನೂ ಸಕಾರಣ " 
ವಾಗಿ ಸಮರ್ಥಿಸುಸೂತಿರಬೇಕು. ಸ್ತು ಸ್ಕಿ ತಿಗೂ ಅಭಿಪ್ರಾ ಯತ್ಕೂ ಹೊಂದಾಣಿಕ್ಕೆ ಗ 
ಇರದಿದ್ದರೆ ಸಕಾರಣಗಳಿಂದೊಳೆಗೂಡಿದ ಅಭಿಪ್ರಾ ಯಗಳನ್ನು ವಸ್ತುಸ್ಥಿತಿಗೆ ಕಳ % 


ವಾಗಿ ಬದಲಿಸಿಕೊಳ್ಳು ವ ಮನೋವನೈೆ ಶಾಲ್ಯವನ್ನೂ ಉದಾರಬುಗ್ಧಿ ಯನ್ನೂ ಆತ್ಮ ನಿಮರ್ಶೆ ಸ 


ಯನ್ನೂ ಹೊಂದಿರಬೇಕೆಂದು ಸಾಕ್ರಟೀಸ್‌ ಬೋಧಿಸುತ್ತಾನೆ. ಸುಜ. ಣೆ ಯತ್ನ 
ಜ್ರ. "ಜ್ಞಾನವನ್ನು ಪಡೆದು, ಅಂತಹ ಜ್ಞ ನ ಜನರನ್ನು ಸನ್ಮಾರ್ಗ ಪ್ರ ಪ್ರವರ್ತಕರೂ, 

ತ್ಯಸಂಕಲ್ಪವುಳ್ಳವರೂ ಆಗುವಂತೆ ಮಾಡಬೇಕೆಂದು ಅವನು 'ಬೋಧಿಸುತ್ತಿದ್ದನು 
ಯು ಮಾನವ ಬುದ್ಧಿಗೆ ಸಾಮರ್ಥ್ಯವಿದೆ ಎಂದು ಅವನು ದೃಢವಾಗಿ 
ನಂಬಿದ್ದೆ ನ ನು. 


'ಸಾಕ್ರಟೀಸನ ಪ್ರಕಾರ ದೇಹ ಎಂಬುದು ಆತ್ಮನ ನ ಸೆಕಿಮನೆಯಿದ್ದ ಂತೆ. ಆತ್ಮ 


& ಟ್‌ Ne ee 


Lp 3 Me 


ಅಭೌತಿಕ, ದೇಹ ಭೌತಿಕ. ಆತ್ಮ ಅಮರ, ದೇಹ ಮರ್ತ. ಆತ್ಮ ಅಗೋಚರವೂ 


¢ 


ದೈವಿಕವೂ, ಜ್ಞಾನ ಪೂರಿತವೂ ಜನುಮ ಆತ್ಮ ತಾನೇ ತಾನಾದ, ಅಂದರೆ ಶರೀರರಹಿತ 3 
ಸ್ಥಿತಿಯೇ ಪರಿಪೂರ್ಣಸ್ಥಿತಿ, ಅದು ಸಶರೀರೆಯಾದಾಗ ಎಲ್ಲ ರೀತಿಯ ಬಂಧೆನಗಳಿಗೆ " 
ಒಳಗಾಗುತ್ತದೆ ; ಅದರ ಸ್ವಾತಂತ್ರ್ಯ ಮೊಟಕುಗೊಂಡುಂತೆ ವ್ಯಕ್ತವಾಗುತ್ತದೆ. ದೇಹದಿಂದ ' 


ಬಿಡುಗಡೆಯೇ ಜೀವನದ ರ್‌ ಗುರಿ ಎಂದು ಸಾಕ್ರಟೀಸ್‌ ಪ್ರತಿಪಾದಿಸುತ್ತಾನೆ, 
ಇದನ್ನೇ ಭಾರತೀಯ ತತ್ವಶಾಸ್ತ್ರದಲ್ಲಿ "ಮೋಕ್ಷ? ಎನ್ನು ವುದು. ಅಸತ್ಯ, ಮ 
ಭಯರಾಗದ್ವೆ ೇಷಾದಿಗಳು ಮನುಷ್ಯನ. ಪಾಲಿಗೆ ಹ ವಿಪತ್ತುಗ 
ಬಿಡುಗಡೆ ಹೊಂದಿ ಆತ್ಮ ಆನಂದರಸದಲ್ಲಿ ಒಂದಾಗುತ್ತದೆ. 


ಸಾಕ್ರಟೀಸ್‌ನ ಕೊನೆಯ ದಿನಗಳು 
ಸಾಕ್ರಹೀಸನ ತರ್ಕಬುದ್ದಿ, ಆಗನೇ ಹೇಳಿದಂತೆ ಸಮಾಜದಲ್ಲಿ ಯಾರನ್ನೂ - 
ಅವರು ರಾಜಕೀಯ ಮುಂದಾಳುಗಳಾಗಿರಲಿ, ಆಡಳಿತ ಸೂತ್ರಧಾರಿಗಳಾಗಿರಲಿ, ಪ್ರತಿ 
ಸ್ಕಿ ತ ವ್ಯಕ್ತಿಗಳಾಗಿರಲಿ- -ವಿಚಾರ ವಿಮರ್ಶೆಗೆ ಒಳಪಡಿಸದೆ ಇರಲಿಲ್ಲ. ಆವನು ನಿರ್ಭಯ 
ಸ ಎಲ್ಲರೊಡನೆಯೂ ಜಿಜ್ಞಾ ಸೆಯನ್ನು ಹುಡುಕುತ್ತಿದ್ದ ನು. ತಾವು: ಮೂಢರೂ 
ಅಜ್ಞಾನಿಗಳೂ ಆಗಿದ್ದರೂ, ಜ್ಞಾ ಸ್ಹಿನಿಗಳಂತೆ ನಟಿಸುತ್ತ ದ್ಹವರ ಮೌಢ್ಯವನ್ನು 
ನಿರ್ಭಯ ವಿಮರ್ಶೆಯಿಂದ ಬಟ್ಟ ಬಯಲು ಮಾಡುತ್ತಿದ್ದನು. ಈ ಸ ಯೆಯಿಂದ ಕೆಲವರ 


ಪ್ರಾಚೀನ ಪಾಶ್ಚಾತೃ ತಾತ್ವಿಕ ಚಿಂತನೆ-ಒಂದು ಸ್ಕೂಲ ನಿವೇಚನೆ ತಿಕ 


ಸ್ವಾಭಿಮಾನಕ್ಕೆ ಕುಂದುಂಬಾಗಿತ್ತು. ಅಲ್ಲದೆ ದೇಶದ ಅಧಃಸತನಕ್ಕೆ ಕಾರಣ 
ರಾಗಿದ್ದ ಸೋಸಿಸ್ಟರಲ್ಲಿ ಸಾಕ್ರಟೀಸನೂ ಒಬ್ಬ ಎಂಬ ತಪ್ಪು ಗ್ರಹಿಕೆಯೂ ಅಥೆನ್ಸಿನ 
ಕೆಲವು ಪ್ರಭಾನೀ ಜನರಲ್ಲಿತ್ತು. ಈ ಎಲ್ಲ ಕಾರಣಗಳಿಂದ ಸಾಕ್ರಟೀಸನು ಅಥೆನ್ಸಿನ 
ಕಲವು ಜನರ ಕೋಪಕ್ಕೂ, ದ್ವೇಷಾಸೂಯೆಗಳಿಗೂ ಗುರಿಯಾಗಿದ್ದನು. ಅವನು 
ಸಂಪ್ರದಾಯ ವಿರೋಧಿಯಾಗಿ ಹೊಸ ದಾರಿಯನ್ನು ತುಳಿಯುವವನಾಗಿದ್ದನು. ಆ 
ದಾರಿ ಜನರನ್ನು ಎತ್ತ ಕರೆದೊಯ್ಯುವುದೋ ಎಂಬ ಹೆದರಿಕೆ ಉಂಟಾಗಿತ್ತು. ಅಥೆನ್ಸಿನ 
ಪೂರ್ವಗ್ರಹ ಪೀಡಿತರಾದ ಕೆಲವರು ಅವನನ್ನು ಶಿಕ್ಷಿಸಬೇಕೆಂದು ಒಂದಲ್ಲ ಒಂದು ಕಾರಣ 
ವನ್ನು ಹುಡುಕುತ್ತಿ ದ್ದರು. ಕಡೆಗೆ ಅವನ ಎಪ್ಪತ್ತನೆಯ ಮುಸ್ಪಿನಲ್ಲಿ ಅವರು ಅವನ 
ಮೇಲೆ ಕೆಲವು ದೋಷಾರೋಪಣೆಗಳನ್ನು ಹೊರಿಸಿ ನ್ಯಾಯಾಸ್ಕಾನಕ್ಸೆ ಕರೆದೊಯ್ದರು. 
ಅವನ ಮೇಲೆ .ದೋಷಾರೋಪಣೆಯನ್ನು ಹೊರಿಸಿದವರು ಮುಖ್ಯವಾಗಿ ಮೂರು ಜನ 
ಚರ್ಮ ವ್ಯಾಪಾರಿಯಾದ ಅನಿಟೆಸ್‌, ಪ್ರಸಿದ್ಧ ಕವಿಯಾಗಲಿಲ್ಲವಲ್ಲ ಎಂದು ಕೊರಗು 
ತ್ರಿ ದ್ದೆ ಮೆಲೆಟಸ್‌ ಮತ್ತು ತನ್ನನ್ನು ತಾನು ಪ್ರಸಿದ್ಧ ವಾಗ್ಮಿ ಎಂದು ಕರೆದುಕೊಳ್ಳು 
ತ್ತಿದ್ದ ಲೈಕನ್‌. ದೋಷಾರೋಪಣೆ ಎರಡು ರೀತಿಯದಾಗಿತ್ತು. (1) ಸಾಕ್ರಟೀಸ್‌ 
ಅಥೆನ್ಸಿನ ಯುವಕರನ್ನು ದುರ್ಮಾರ್ಗಕ್ಕೆ ಎಳೆ ಯುತ್ತಿ ದ್ದಾನೆ ಮತ್ತು (11) ಸಂಪ್ರದಾಯ 
ವಿರೋಧಿ:ಬಾದ ಅವನು ಅಥೆನ್ಸಿನ ದೇವರುಗಳಲ್ಲಿ ನಂಬಿಕೆಯಿಟ್ಟಿಲ್ಲ ; ತನ್ನದೇ ಆದ, 
ತಾನೇ ಕಲ್ಪಿಸಿಕೊಂಡ ದೇವತೆಗಳಲ್ಲಿ ನಂಬಿಕೆಯಿಟ್ಟಿ ದ್ದಾನೆ. 

ಮೊದಲನೆಯ ಆರೋಪನನ್ನು ಸ್ವಲ್ಪ - ಯೋಚಿಸಿ ನೋಡಿದರೆ ಹುರುಳಿಲ್ಲದ್ದು 
ಎಂದು ತೋರದೆ ಇರದು. ಕಣ್ಣು ಮುಚ್ಚಿ ಕೊಂಡು ಸಂಪ್ರದಾಯದ ಹಾದಿಯನ್ನು 
ಶುಳಿಯುತ್ತಿದ್ದ ಯುವಜನರಲ್ಲಿ ವೈಚಾರಿಕ ಕ್ರಾಂತಿಯನ್ನುಂಟುಮಾಡಿದ್ದು ಅಜ್ಞಾನಿ 
ಯಾಗಿರಲು ಯಾವನಿಗೂ ಹಕ್ಸಿಲ್ಲ ಎಂದು ಬೋಧಿಸಿದ್ದು ಅನರನ್ನು ದುರ್ಮಾರ್ಗಕ್ಕೆ 
ಎಳೆದಂತಾಗುವದಿಲ್ಲ. ಒಬ್ಬ. ಮತ್ತೊಬ್ಬನನ್ನು ಮೊದಲು ದುರ್ಮಾರ್ಗಕ್ಕೆ ಎಳೆಯ 
ಬೇಕಾದರೆ ಮೊದಲನೆಯವನು ದುರ್ಮಾರ್ಗಿಯೂ, ಅನೀತಿನಂತನು ಆಗಿರಬೇಕು. 
ಆದರೆ ಸಾಕ್ರಟೀಸ್‌ ಸದ್ಗುಣಿ, ಸದಾಚಾರ ಸಂಪನ್ನ. ಕನಸಿನಲ್ಲಿಯೂ ಮತೊ ಬ್ಬರಿಗೆ 
ಕೇಡನ್ನು ಮಾಡದವನೂ “ಸಾನೆ ಬಂದರೆ ಬರಲಿ, ಅಧರ್ಮವನ್ನಾಚರಿಸುವುದಿಲ್ಲ? 
ಎಂದು ಹೇಳುವ ಧೀರ ತನ್ನ ಶಿಷ್ಯರು ದುರಾಚಾರಿಗಳಾದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ 
ಎತ್ತಿಶೋರಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರಭಾವ ಬೀರುತ್ತಿದ್ದವನು. ನೈತಿಕ 
ಬಲದ ಆಧ್ಯಾತ್ಮಶಕ್ತಿ ಯೆ ಸ್ಫೂರ್ತಿಯಾಗಿದ್ದನು. ' ಅಂಥವನು ಯುವಜನತೆಯನ್ನು 
ದುರ್ಮಾರ್ಗಕ್ಕೆ ಎಳೆಯುತ್ತಿದ್ದನೆ೨ಬುದು ಅರ್ಥವಿಲ್ಲದ ಪ್ರಲಾಸ. ಅದು ಮಿಥ್ಯಾ 
ಕೋಪವೇ ಸರಿ, ಅವನ ಮಾತುಗಳನ್ಲೇ ಹೇಳುವುದಾದರೆ :_ . “ನಾನು ನನ್ಫ ನೆರೆ 
ಯವನನ್ನು ಕೆಟ್ಟದಾರಿಗೆ ಎಳೆದರೆ ನಾಳೆ ಅನನು ನನಗೇ ಕೇಡನ್ನು ಬಗೆಯುತ್ತಾನೆ 
ಎನ್ನುವುದನ್ನು ತಿಳಿದು ತಿಳಿದೂ ನಾನು ಅವನನ್ನು ಹಾಗೆ ಕೆಡಿಸುತ್ತೇನೆಯೆ? ನಿನ್ನ 


5 


2೪ ಮಾನವಿಕ ಕರ್ಣೂಟಿಕೆ 


(ಮೆಸಿಟಸ್‌) ಮಾತಿನಲ್ಲಿ ನನಗಾಗಲೀ ಇತರರಿಗಾಗಲಿ ಎಂದಿಗೂ ನಂಬಿಕೆ ಹುಟ್ಟ 

ಇರದು. 2 
ಇನ್ನು ಎರಡನೆಯ ದೋಷವನ್ನು ಕುರಿತು ನಿನೇಚಿಸಬಹುದು. ಈ ಆರೋಪ ' 
ತಪ್ಪುಗ್ರಹಿಕೆ ES ಹೇಳಬೇಕು. ಪ 4 ತಿಯೊಂದರೆಲ್ಲೂ ದೈವೀಶಕ್ತಿಯ ಕೈ ವಾಡವಿದೆ 
ಹ ಸಾಕ್ರಟೀಸ್‌ ದೃಢವಾಗಿ ನಂಬಿದ್ದ ನು. ದೇವರು ಎಲ್ಲರ ಪ್ರೇರಕ ಶಕ್ತ ಎಂದೆ! 

ಇಕ್ಸುತ್ಮರಿಸಿಕೊಂಡಿದ್ದ ವನು. ಹೀಗೆ ಸಾಕ್ರಟೀಸ್‌ ದ್ವ ವಾಸ್ತಿಕ್ಯವಾದಿ ; ದೈವಾಸ್ತಿ ಕ್ಯ 
ಬ್ರ ಸಾರವನ್ನು ಚೆನ್ನಾ ಗಿ ಮನಗಂಡಿದ್ದನು. ಆಸ ದೇವತಾಚರಣೆಗೆ ಸಂಬಂಧಿಸಿದ: 
ಧ್ಯಾನ ಮುಂತಾದ 'ಧರ್ಮಾಚರಣೆಗಳನ್ನು 'ಚಾಚೂ ತಪ್ಪದೆ. ಅನುಸರಿಸುತ್ತಿದ್ದ [ನೆಂದು . 
ಅವನ ಶಿಷ್ಯರಾದ ಕ್ಲೈನೋಫೊನ್‌, ಪ್ಲೇಟೋ ಹೇಳಿದ್ದಾ ಗೆ «ಫಿಜವಾಗಿಯೂ ನನಗೆ 
ಡೇನರಲ್ಲಿ ನಂಬಿಕೆಯಿದೆ; ನನ್ನನ್ನೂ ದೂರುವವರಿಗೆ ಇರುವುದಕ್ಕಿಂತಲೂ ಉತ್ತಮ ಡೆ 
ನಂಬಿಕೆಯಿಸೆ?3 ಎಂದು ತಾ ನೇ ಸುಸ್ಪಷ್ಟವಾಗಿ ಹೇಳಿದ್ದಾ ನೆ. 

ಸಾಕ್ರಟೀಸ್‌ ತತ್ವಜಿಜ್ಞಾ ವ ಾರುಡರಿಂದ ಕೆಲವು “ಮತಾವಲಂಬಿಗಳು ನುಬುಷ, 
ಮಾನನ ರೂಸ ದೈ ಮಾನವರಂತೆ ಸಣ್ಣ ಪುಟ್ಟ, ಕಾರಣಗಳಿಗೆ ಕಲಹವಾಡುವ, ಕಾಮಃ 
ಕ್ರೋಧಾದಿ ಅರಿಷಡ್ವರ್ಗಗಳನ್ನು ಪ್ರದರ್ಶಿಸುವ, ಪೌರಾಣಿಕ ಕಾಲ್ಪನಿಕ ದೇವತೆಗಳನ್ನು" 
ನಂಬದಿರಬಹುದು. ಅನನ ಮಾತುಗಳನ್ನೇ ಉನ ರಿಸುವುದಾದರೆ ; «ಇವನ (ಮೆನೆ. 
ಟಸ್‌ನ) ಮಾತನ್ನು ಕೇಳಿದರೆ *ಸಾಕ್ರ ಬೀರ್‌ ದೈವಭಕ್ತ ; ಆದರೆ ದೇವರಲ್ಲಿ ನಂಬಿಕೆ 
ಯಿಲ್ಲದವನು?4 ಎ ಹೇಳಿದಂತಿದೆ. ಇನ್ನೂ ಮುಂದುವರಿದು ಹೀಗೆ ಹೇಳು. 
ತ್ತಾನೆ :....ಡೈನಿಕವಾದ ಶಕ್ತಿಗಳೂ ವಸ್ತುಗಳೂ ಇರುವರು ನಂಬುವವನೇ ದೇವತೆ: 
ಗಳು ಜೂ ನಂಬುವುದು ಅಸಾಧ್ಯ.”5 ಹೀಗೆ ಎರಡನೆಯ ಆರೋಪವೂ ಆಧಾರ" 
ರಹಿತವಾದುದೆಂದು ಕಂಡುಬರುವುದು. ಈ ದೋಷಾರೋಸಣೆಗಳು ಹುರುಳಿಲ್ಲದವೆ' 
ಗಳೆದೂ, ಮಿಥ್ಯಾರೋಪಗಳೆಂದೂ ಪ್ಲೇಟೋ ಬರೆದ “ಸಮರ್ಥನೆ (Apology) 
ಎಂಬ ಸಂವಾದದಲ್ಲಿ ಮುಖ್ಯ ಪಾತ್ರಧಾರಿಯಾದ ಸಾಕ್ರಟೀಸ್‌ ತರ್ಕ ನ್ಯಾಯಗಣ 4] 
ಸಮರ್ಥಿಸಿಕೊಂಡಿದ್ದಾ ನೆ. 
ಆದರೂ ಸಾಕ್ರಟ (ಸನನ್ನು ಸೋಫಿ ಸ್ಪನೆಂದೇ ತಪ್ಪಾಗಿ ತಿಳಿದು ಹಾಗೂ ಅವನ 

"ಕಡಿದು ಎಚ್ಚರಿಸಿ ಶೋಗಳ Pho AD "ಹೇಗಾದರೂ? ತಪ್ಪಿಸಿ 
ಕೊಳ್ಳ ಬೇಕೆಂಬ ತವಕದಿದ ಅವನನ್ನು ತಪ್ಪಿತಸ್ಥನೆಂದು ಬಹುಮತದಿಂದ ನಿರ್ಧರಿಸಿ. 
ಮರಣದಂಡನೆಯನ್ನು ವಿಧಿಸಿದರು. 


ಸಾಕ ಕ್ರ ಟೀಸನು ಮರಣದಂಡನೆಯನ್ನು ತಪ್ಪಿಸಿಕೊಳ್ಳಲು ಯಾವುದೇ ವಿಧದಲ್ಲೂ 


ಸ್ವಲ್ಪವೂ ಪ್ರಯತ್ತಿ ಸುನುದಿಲ್ಲ. ಅಂದಿನ ಪದ್ಧತಿಯಂತೆ ಅವನು ನ್ಯಾಯಾಧೀಶರು 
ಗಳನ್ನು ಇಂದ್ರ ಚಂದ ಕೆಂದು ಹೊಗಳಲಿಲ್ಲ. ಅಥವಾ ತನ್ನ ಹೆಂಡತಿ ಮಕ ಳನ್ನು 
ನ್ಯಾಯಾಸ್ಕಾ ನಕ್ಸೆ ಕರೆದು ತಂದು ನ್ಯಾಯಾಧೀಶರಿಗೆ ಮರುಕ ಉಂಟಾಗುವಂತೆ ಮಾಡಿ 


ವ.ರಣದಂಡನೆಯೆ ಜದೆಲು ಲಘುತರವಾಡ ಗಡೀಪಾರು ಶಿಕ್ಷೆಗೆ ಅವರನ್ನು ಒಪ್ಪಿ ಸಿ. 


- 


ಪ್ರಾಚೀನ ಪಾಶ್ಚ್ಯಾತ್ಯ ತಾತ್ವಿಕ ಚಿಂತನೆ- ಒಂದು ಸ್ಕೂಲ ವಿವೇಚನೆ ೩೫ 


ಜೀವವುಳಿಸಿಕೊಳ್ಳ ಒಹುದಾಗಿತ್ತು. ಸಾಕ್ರಟೀಸ್‌ ಅಂಥ ಪ್ರಯತ್ನಗಳ ಔಚಿತ್ಯವನ್ನು 
ಪ್ರಶ್ನಿಸುತ್ತಾನೆ. ತಾನು ಗಡೀಪಾರು ಶಿಕ್ಷೆಗೆ ಒಪ್ಪಿದ್ದರೆ ತಪ್ಪಿತಸ್ಥನೆಂದು ತಾನೇ 


ಒಪ್ಪಿಕೊಂಡಂತಾಗುತ್ತಿ ತ್ತು. ಇದು ತಾನು ನಿರ್ದೋಷಿಯೆಂದು ಸಾಬೀತುಪಡಿಸಲು 
ಆಗುತ್ತಿರಲಿಲ್ಲ. ಅವನು ನ್ಯಾಯಾಧೀಶರ ಕರುಣೆಯನ್ನು ಬೇಡದಿದ್ದರೆ *ನ್ಯಾಯ' 
ವನ್ನು ಕುರಿತ ಅವನ ಅಚಲ ನಿಲುವೇ ಕಾರಣ ; “ನ್ಯಾಯಾಧಿಸತಿ ಇರುವುದು ತೀರ್ಪು 
ಕೊಡುವುದಕ್ಕೆ ; ಬೇಡಿದವರ ಕೋರಿಕೆಯನ್ನು ಸಲ್ಲಿಸುವುದಕ್ಕಲ್ಲ. ಆತನು ಶಾಸನಕ್ಕನು 
ಸಾರವಾಗಿ ತೀರ್ಪು ಕೊಡುತ್ತೇನೆಂದು ಪ್ರಮಾಣ ಮಾಡಿರುತ್ತಾನೆ ; ಇಚ್ಛೆ ಬಂದಾಗ 
ದಯೆ ತೋರಿಸುತ್ತೇನೆಂದಲ್ಲ.?6 ಸಾವಿಗೆ ಹೆದರಿ ಗೋಳಿಡುವುದು ಹೇಡಿಯ ಲಕ್ಷಣವೆಂದು 
ಅವನು ಬಗೆದಿದ್ದನು. ಅವನು ಸಕಲವನ್ನೂ ನಿಚಾರವನಿಮರ್ಶೆಗೆ ಒಳಪಡಿಸಿ ತಿಳಿಯ 
ಬೇಕೆಂಬ ತನ್ನ ಉಪದೇಶ ನಿರ್ದೋಷವಾದುದೆಂದು ನ್ಯಾಯಾಸ್ಕಾನದಲ್ಲಿ ಸಾರುತ್ತಾ ನೆ: 
“ಆದರೆ ನಾನು ಹತ್ತು ಸಲ ಮರಣ ಯಾತನೆಯನ್ನು ಅನುಭನಿಸಬೇಕಾದರೂ ನನ್ನ 
ನಡತೆಯನ್ನೇನೂ ಬದಲಾಯಿಸುನದಿಲ್ಲವೆಂದು ಮಾತ್ರ ತಿಳಿಯಿರಿ.”7 ನಾಯಾಸ್ಕಾನ 
ವನ್ನು ಬಿಟ್ಟು ಹೊರಡುವಾಗ ಅವನಾಡಿದ ಮಾತುಗಳು ಗಮನಾರ್ಹ : “ನಾನು 
ಸಾಯುವುದಕ್ಕೆ ಹೋಗುತ್ತೇನೆ ; ನೀವು ಬದುಕಿ ಬಾಳಲು ಹೋಗುತ್ತೀರಿ. ಇವೆರಡ 
ರಲ್ಲಿ ಯಾವುದು ಉತ್ತಮ ಸ್ಥಿತಿಯೋ ಭಗವಂತನೊಬ್ಬನಿಗೇ ಗೊತ್ತು.?8 
೭ 


ಸಾಕ್ರಟೀಸನ ನಿಚಾರಣೆಯಾದ ಮೇಲೆ ಒಂದು ತಿಂಗಳು ಸೆರೆಮನೆಯಲ್ಲಿರಿಸಿ ಆ 
' ಅವಧಿಯ ಅನಂತರ ಅವನಿಗೆ ವಿಷಪಾನ ಮಾಡಿಸುವುದು ಎಂದು ತೀರ್ಮಾನಿಸಲಾಗಿತ್ತು. 
ಸೆಕಿಮನೆಯಲ್ಲಿದ್ದ ಸಾಕ್ರಟೀಸನ ಈ ಒಂದು ತಿಂಗಳ ಅವಧಿಯಲ್ಲಿ ತಮಗೋಸ್ಕ್ಟರವಾಗಿ 
ತಪ್ಪಿಸಿಕೊಂಡು ಹೋಗಿ ಜೀವ ಉಳಿಸಿಕೊಳ್ಳ ಬೇಕೆಂದೂ, ಅದಕ್ಕೆ ಎಲ್ಲಾ ತಯಾರಿ 
ಯನ್ನು ಮಾಡಲು ತಾನ್ರ ಸಿದ್ಧರಾಗಿರುವುದಾಗಿ ಅವನ ಶಿಷ್ಯರು ಕಳಕಳಿಯಿಂದ ಪ್ರಾರ್ಥಿ 
ಸಿದರೆಂದು ನಾನು "ಕ್ರೈಟೋ ಸಂವಾದ'ದಿಂದ ತಿಳಿಯಬಹುದು, ಸಾಕ್ರಟೀಸನು ಈ 
ಅಭಿಪ್ರಾಯವನ್ನು ಒಪ್ಪಿಕೊಳ್ಳುವುದಿಲ್ಲ. ಶಿಷ್ಯರ ಪ್ರಾರ್ಥನೆಗೆ ಅವನು ಕೊಡುವ 
ಉತ್ತರ ಅವನ ದೇಶ ಪ್ರೇಮನನ್ನ್ಯೂ ದೇಶದ ಕಾನೂನು ಕಟ್ಟಳೆಗಳನ್ನು ಯಾವ 
ಪ್ರಜೆಯೂ ಯಾವ ಕಾರಣಕ್ಕೊ ಎಂದಿಗೂ ಉಲ್ಲಂಥಿಸಬಾರದೆಂಬ ಪೌರಸ್ರಜ್ಞೆ, ಮತ್ತು 
ಪೌರ ಶಿಸ್ತುಗಳನ್ನು ಧ್ವನಿಸುತ್ತದೆ. ದೇಶದ ಪ್ರಜೆಯಾಗಿ ತನ್ನ ಕರ್ತವ್ಯ ಅದರ 
ಕಾನೂನುಗಳನ್ನು ಚಾಚೂ ತಪ್ಪದೆ ಸರಿಪಾಲಿಸುವುದು. ಸೆರೆಮನೆಯಿಂದ ತಬ್ಬಿಸಿ 
ಕೊಂಡು ಹೋಗುವುದೆಂದಕೆ ದೇಶದ ಕಾಯಿದೆಗಳಿಗೆ ಅನಾದರ, ಅಗೌರವ ಸೂಚಿಸಿ 
ದಂತೆ. ಪ್ರಜೆ ಹಾಗೆಂದಿಗೂ ಮಾಡಬಾರದು. ವ್ಯಕ್ತಿ ತನ್ನ ಸುಖಕ್ಕೋಸ್ಕರ ದೇಶದ 
ತೀರ್ಪಿಗೆ ವಿರುದ್ಧವಾಗಿ ನಡೆಯೆಲಾಗದು. ಎಂದು ಅವನ ಮನವರಿಕೆಯಾಗಿತ್ತು"... 
ನಾನು ಮರಣಕ್ಕೆ ಎಳ್ಳಷ್ಟೂ ಅಂಜುವವನಲ್ಲ, ಧರ್ಮಕ್ಕೂ ಸತ್ಯಕ್ಕೂ ವಿರೋಧವಾಗಿ 
: ನಡೆಯಲು ಮಾತ್ರ ಅಂಜುವೆನು....?9 


ಷಹ ಮಾನನಿಕ ಕರ್ಣಾಟಕ 


“ದೇವತೆಗಳ ಮತ್ತು ಪ್ರಾಜ್ಞ ರ ದೃಷ್ಟಿಯಲ್ಲಿ ಮಾತೃಭೂಮಿ ತಂದೆತಾಯಿಗೆ 
ಗಿಂತಲೂ ಪಿತೃಗಳಿಗಿಂತಲೂ ಹೆಚ್ಚ “ಮಿ ಸೆಯುಳೆದ್ದು ತ ಪವಿತ್ರ ವಾದದ್ದು, ದೇವ 
ಸ್ಪರೂಸವಳ, ೫10 ಟೇ, ಊರಿಗೆ, ಒಂದೂರಿಠಿಂದ ಓಡಿಸಿದರೆ ಮತ್ತೊ ಂದು ಮ 
"ಪ ಸ) 
ಊರಿಗೆ ಅ3ಿಯುತ್ತಾ, ಕಾಲ ಹಾಕುವ ಜೀವನ ಜೀವನವೇ ಅಲ್ಲ ಎಂದು ಅವನು ಅಚ | 
ಪ್ರಾಯಪಡುತ್ತಾನೆ. | 

ಸಾಕ್ರಬೀಸನಿಗೆ ವಿಷವಾನ ಮಾಡಿಸುವ ದಿನವೂ ಬಂದಿತು. ಸಾಕ್ರಟೀಸನಲ್ಲಿ ; 
ದ.:ಃಖವಾಗಲೀ ಆತಂಕವಾಗಲೀ ಏನೊಂದು ಬದಲಾದಣೆಯಾಗಲೀ ಇಲ್ಲ. ಅವನು 
ಎಂದಿನ ಸಾಕ್ರಟೀಸೇ 1! ಮರಣದ ದಿನವೂ ಶಿಷ್ಯರೊಡನೆ ತತ್ವಜಿಜ್ಞಾ ಸೆಯಲ್ಲಿ ಕೊಡ ' 
ಗಿಸ್ದಿ1 ಅವನು ಶಿಷ್ಯ ವತ್ಸಲ. ಅನರ ಅಳತ ಯಗಳನ್ನು 'ಮೈದು ಸ್ವಭಾವ! 
ದಿಂದಲೂ, ಮರ್ಯಾಡಿಯಿಂದಲೂ ತಾಳ್ಮೆಯಿಂದಲೂ ಕೇಳುತ್ತಿ ದ. ನೀತೋವಿಷ | 
ತಲೆಗೂದಲಿನಲ್ಲಿ ಕೈಯಾಡಿಸುತ್ತಾ "ಅ ಅನಕೊಡನೆ ಸಂಭಾಷಣೆ "ಮಾಡುವ ಚಿತ್ರ | 
ಶಿಷ್ಯರಕ್ಷಿದ್ದ ಅವನ ಪಿತೃ -ಮಾತೃಪ್ರೇಮವನ್ನು ಹೊರಸೂಸುತ್ತದೆ. ಕೊನೆಯ ಬಾರಿ 
ನೋಡಲು ಬಂದಿದ್ದ. ಹೆಂಡತಿ ಮಕ್ಕಳನ್ನೂ ಸ್ನೇಹಿತರನ್ನೂ ಸಂತೋಷದಿಂದ . 
ಬೀಳೊಂಡನು. ಹೆಣ ತೊಳೆಯುನೆ ಕಷ್ಟವನ್ನು ಹೊಗಸಂಗೇಕೆ ಕೊಡಬೇಕೆಂದು, ವಿಷ ' 
ಪಾನ ಪಾಡುವ ಮೊದಲು, ತಾನೇ ಸ್ನಾನ ಮಾಡಿ ಬಂದನು. ಸ್ವಲ್ಪ ಹೊತ್ತಾ ದ ಟೆ 
ಮೇಗೆ ಸೆರಮನೆಯ ಕಾವಲುಗಾರನು ಬಂದು ನಿಂತುಕೊಂಡು ಹೇಳುವ ಮಾತುಗಳು 
ಸಾಕ್ರಬೇಸನ ಹೃದಯ ವೈ ಶಾಲ್ಯವನ್ನೂ ಸಭ್ಯತೆ ಸೌಹಾರ್ದತೆಯನ್ನೂ, ಘನವ್ಯಕ್ತಿತ್ತೆ 3 ಕ 
ವನ್ನೂ ತಿಳಿಸುತ್ತವೆ: “ಸಾಕ್ರಟೀಸ್‌, ಇದುವರೆಗೆ ಈ ಸ ಸ್ಥಳಕ್ಕೆ ಬಂದವರಲ್ಲಿ ನಿನ್ನ 
ಮೃದು ಸ್ಥ ಸ್ವಭಾವದವರೂ, ಒಳ್ಳೆಯವರೂ ಘನತೆಯುಳ್ಳ ವರೂ ಮತ್ತೊಬ್ಬರಿಲ್ಲ. ಹಟ 
ಗಳೆ ಅಪ್ಪಣೆಯ ಪ್ರಕಾರ We ಅವರಿಗೆ ವಿಷ ಕುಡಿಯಬೇಕೆಂದು ಹೇಳಿದರೆ, ಆಪತ್ತು. 
ನನ್ನ್ನ ಮೇಕಿ ರೇಗಿಬಿದ್ದು ಶೆಸಿಸುತ್ತಿದ್ದರು. ಆದರೆ ನೀನು ನನ್ನ ಮೇಲೆ ಕೋಪಸಿಸುವು | 
ದಿಲ್ಲಸೊದು ನಾನು ಬಸ್ಗೆ. ಈ ವಿಷಯದಲ್ಲಿ ತಪ್ಪು ಇವರದೇ ಹೊರತು ನನ್ನದಲ್ಲ. 
ಮೆಂದು ನಿನಗೆ ತಿಳಿದೇ ಇಡೆ. ಆವಕ ್ಯ ಕವಾದುದದನ್ನು ಆದಷ್ಟೂ ಶಾಂತಚಿತ್ತವಾಗಿ ' 
ಅನುಭನಿಸಲು ಯತ್ನಿಸು, ನಿನಗೆ ಒಳ್ಳೆ ಯದಾಗಲಿ, Bk ಇಂದಿರುವ - ಕೆಲಸ ' 
ವೇನೆಂದು ನಿನಗೇ ಗೊತ್ತ. € ಇದೆ??11 ಹು ಕಣ್ಣ ಲ್ಲಿ ನೀರು ಹಾಕಿಕೊಂಡನು. ಸಾಕ್ರ 
ಓೀಸನು ಅವನಿಗೆ ಶುಭನನ್ನು ಹಾಕ್ಸೆಸಿ ಹಾಗೆಯೇ ಮಾಡುವುದಾಗಿ ಹೇಳಿದನು. 

ಸೇನಕನು ತಂದುಕೊಟ್ಟ ವಿಷದ ಬಟ್ಟಲನ್ನು ರಾಗ ದ್ವೇಷ ರಹಿತನಾಗಿ ನಿರ್ನಿ 
ಕಾರ ಚಿತ್ತದಿಂದ ಅಮೃತರಸ ಖಾನವೇನೊ mE ಸಾಕ ge ಗಟಗಟನೆ ಕುಡಿದು 
ಬಿಟ್ಟಿ ನು, ಸೇವಕನು. ಸಾಕ್ರಟಓ £ಸನನ್ನು ಕುರಿತು : “ನೀನು ನಿನ್ನ ಕಾಲು ಭಾರ 
ವಾಗುವವರೆಗೂ ತಿರುಗಾಡುತ್ತಿದ್ದರೆ ಹ. ಅನಂತರ ಮಲಗಿಕೊಂಡರೆ ವಿಷ ತನ್ನ 
ಕೆಲಸವನ್ನು ಮಾಡುತ್ತದೆ?12. SH. 


ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ ಚಿಂತನೆ-ಒಂದು ಸ್ಥೂಲ ಫಿವೇಚನೆ ೩೬ 


ಅದುವರೆಗೂ ಹೇಗೋ ದುಃಖವನ್ನು ತಡೆಹಿಡಿದಿದ್ದ ಸಾಕ್ರಟೀಸನ ಶಿಷ್ಯರ ಕಣ್ಣು 
ಗಳಲ್ಲಿ ನೀರು ಧಾರಾಕಾರವಾಗಿ ಹರಿಯಿತು. ಸಾಕ್ರಟೀಸನು ಶಾಂತಿಯನ್ನು, ನೀರವತೆ 
ಯನ್ನೂ ಧೈರ್ಯವನ್ನೂ ತಂದುಕೊಳ್ಳ ಬೇಕೆಂದು ತನ್ನ ಶಿಷ್ಯರಿಗೆ ವಿನಂತಿಸಿಕೊಂಡನು, 
ಅಷ್ಟು ಹೊತ್ತಿಗೆ ಆಗಲೇ ಸೊಂಟದವರೆಗೆ ತಣ್ಣಗಾಗಿತ್ತು. ಅನನಾಡಿದ ಕೊನೆಯ 
ಮಾತುಗಳು ಇವ್ರ: “ಕ್ರೈಟೋ, ನಾನು ಕಸ್ಟೈೆಸಿಯೆಸ್ಸಿಗೆ ಒಂದು ಹುಂಜನನ್ನು 
ಸಲ್ಲಿಸವೇಕಾಗಿತ್ತು. ದಯವಿಟ್ಟು ಅದನ್ನು ಮರೆಯದ ಕೊಡು”. ಕ್ರೈಟೋ ಕೊಡು 
ವುದಾಗಿ ಹೇಳಿ "ನೀನು ಹೇಳಬೇಕಾದುದು ಇನ್ನೇನಾದರೂ ಇದೆಯೆ' ? ಎಂದನು. 
ಈ ಪ್ರಶ್ರೆಗೆ ಉತ್ತರ ಬರಲಿಲ್ಲ........ ಅದಾದ ಒಂದೆರಡು ಫಿಮಿಷಗಳ ಮೇಲೆ ಅವನ 
ದೃಸ್ಟಿ ನೆಟ್ಟು ಹೋಗಿದ್ದಿತು. ಕಟ್ಟೋ ಅವನ ಬಾಯನ್ನು ಕಣ್ಣುಗಳನ್ನು ಮುಚ್ಚಿ 
ದನು13 

ಇದು ಪ್ಲೇಟೋ ತನ್ನ ಜನಪ್ರಿಯ ಸಂವಾದದ “ಫೀಡೋದಲ್ಲಿ ಕೊಟ್ಟಿರುವ 
ಸಾಕ್ರಹೀಸನ ಅಂತಿಮ ಚಿತ್ರ. 

ಸಾಕ್ರಟೀಸ್‌ ನಿಜವಾಗಿಯೂ ಬಹುನೊಡ್ಡ ವೀರ. ಇಲ್ಲಿ ವೀರನೆಂದರೆ ರಣದಲ್ಲಿ 
ನೂರಾಳುಗಳನ್ನು ಕೊಂದು ಗೆದ್ದವನಲ್ಲ ; ತನ್ನನ್ನು ತಾನು ಗೆದ್ದವನು ; ಹಿಂದೂ ಖುಷಿ 
' ಗಳು, ತೀರ್ಥಂಕರರು, ಬುನ್ವ, ಏಸುಕ್ರಿಸ್ತ ಪ್ಫೆಗಂಬರರಂತೆ. ಸುಮಾರು ಎರಡು ಸಾವಿ 
ರದ ಐನೂರು ವರ್ಷಗಳ ಹಿಂದೆಯೇ ಆಗಿಹೋದ ವಿಭೂತಿಪುರುಷ್ಕ ಸಂತವರೇಣ್ಯ. 
ಅವನ ಬೋಧನೆ ಸುಲ್ಧಿ ಎಲ್ಲಾ ಜಾಗತಿಕ ಧರ್ಮಗಳ ಉಪದೇಶ ಸಾರವಿದೆ : ಉ...... 
' ಮತ್ತೊಬ್ಬನಿಗೆ ಕೆಡುಕು ಮಾಡುವುದು, ಅವನು ಮಾಡಿದ ಅಸಕಾರಕ್ಕೆ ಪ್ರತಿಯಾಗಿ 
ಯಾಗಲಿ, ಅಥವಾ ಅವನಿಂದಾಗಬಹುದಾದ ಅಪಾಯವನ್ನು ತಪ್ಪಿಸಿಕೊಳ್ಳುವುದಕ್ಕಾ 
ಗಲೀ ನಾವು ಅವನಿಗೆ ಅಸಕಾರ ಮಾಡುವುದು, ಹಗೆಗಳ ಮೇಲೆ ಹಗೆತನ ತೀರಿಸಿಕೊಳ್ಳು 
ವುದು “ಇದು ಯಾವ ಸಂದರ್ಭದಲ್ಲಿಯೂ ಧೆರ್ಮವಲ್ಲ''.14 

ಜೂಲಿಯನ್‌ ಚಕ್ರವರ್ತಿಯ ಮಾತುಗಳನ್ನು ಉದ್ಧರಿಸಿ ಈ ಲೇಖನವನ್ನು 
ಮುಕ್ತಾಯ ಮಾದ«ಒಹುದು ; ""ಸಾಫೊ_ನಿಸ್ಪಸ್ಪಿನ ಮಗನು (ಸಾಕ್ರಟೀಸ್‌) ಅಲೆ 
ಕ್ಸಾಂಡರನಿಗಿಂತ ಮಹತ್ವದ ಕೆಲಸಗಳನ್ನು ಮಾಡಿದ್ದಾನೆ ಸ cece ಹ 
ಅಶೆಕ್ಟ್ಸಾಂಡೆರನ ವಿಜಯದಿಂದ ಯಾರಿಗೆ ಮೋಕ್ಷ ದೊಕಿತಿದೆ ಸಿ... ಆದರೆ ಈಗ ತತ್ವ 
ಜ್ಞೂನದಿಂದ ಮೋಕ್ಷನನ್ನು ಸಡೆದಿರುವನರೆಲ್ಲರೂ ಸಾಕ್ರಟೀಸ್‌ನ ಯಣಿಗಳು.'15 

ಒಟ್ಟಿನಲ್ಲಿ ಸಾಕ್ರಟೀಸ್‌ ಪಾಶ್ಚಾತ್ಯ ತಾತ್ವಿಕ ಲೋಕದಲ್ಲಿ ಶಾಶ್ವತವಾಗಿ ಬೆಳ 
ಗುವ ಧ್ರುವತಾರೆಯಾಗಿದ್ದಾನೆ. 


೩ಿಲ 


HM ಅಜ್‌ 


ಮಾನವಿಕ ಕರ್ಣೂಟಿಕೆ 


ಅಡಿ ಟಿಪ್ಪಣಿಗಳು 


ಕೇನೋಪನಿಷತ್‌ 11. 3 
ನೋಡಿ : ಸಾಕ್ರಹೀಸನ ಕೊನೆಯ ದಿನಗಳು. ಅನುವಾದ : ಐ. ಎನ್‌. 


ಮೂರ್ತಿರಾವ್‌, (ಮೈಸೂರು ವಿಶ್ವವಿದ್ಯಾನಿಲಯ, 1958) ಪು. 47 48. 
ಅದೇ ಪು. 63 | 
49 

51 

63 

55 

73 

ಸ್ರ 9 ಎ ಇತ್ರ. 
89 

204 

206 

207 

ಬಟ 

ಅವೇ, ಅವತರಣಿಕೆ, ಪು. ೫೫1೪1 


ಪಿ. ಆರ್‌. ತಿಪ್ಪೇಸ್ವಾಮಿ 


ಕಲಂಕಾರಿ ಕಲಾವಿದ ಕೋಡೂರು ರಾಮಮುೂರ್ತಿ 


ಪ್ರಾಚೀನ ದೇಶೀಯ ಸಸ್ಯವರ್ಣದ ಸಮಕಾಲೀನ ಚಿತ್ರಗಳನ್ನು ನೋಡಲು 
ನಮಗೆ ಯಾವಾಗಲೂ ಅವಕಾಶ ದೊರೆಯುವುದಿಲ್ಲ... ಆದರೆ ಅಂಥ ಒಂದು ಸದನ 
ಕಾಶವ್ರೆ 1965 ರ ಜನವರಿಯಲ್ಲಿ "ಕೋರಾ? ಅವರಿಂದ ದೆಹಲಿಯ ಶ್ರೀಧರಾಣಿ 
ಗ್ಯಾಲರಿಯಲ್ಲಿ ದೊರೆಯಿತು. 

“ಕೋರಾ ಎಂಬ ಕಾವ್ಯನಾಮದಿಂದ ಮದರಾಸಿನ ಕೋಡೂರು ರಾಮಮೂರ್ತಿ 
ಯನರು ಕಲಂಕಾರಿ ಕಲಾಶ್ಸೈಲಿಯಲ್ಲಿ ಭಾರತದಳ್ಲೀ ಹೆಸರಾಗಿದ್ದರು. ಕಲಂಕಾರಿ _ 
ಎಂಬುದು ಪ್ರಾಚೀನವಾದ ಜನಸದ ಕಲೆ. ಚಿತ್ರಗಳನ್ನು ಲೇಖಣಿ (ಕಲಂ) ಸಹಾಯ 
ದಿಂದ ಬರೆ (ಕಾರಿ) ಯುನ್ರದನ್ನು *ಕಲಂಕಾರಿ ಪದ್ಧತಿ' ಎಂದು ಕರೆಯಲಾಗಿದೆ. ಈ 
ಪದ ತಿಯ ಒಳನೋಟ ಬಹು ಕುತೂಹಲಕಾರಿಯಾದುದು. 


[a 
ರಚಿಸಬೇಕಾದ ಚಿತ್ರಕ್ಕೆ ಬಟ್ಟಿ, ಬಣ್ಣ ಗಳ ಸಿದ ತೆಯನ್ನು ತಾವೇ ಮಾಡಿಕೊಳ್ಳು 
ಹ ಣಾ ಧ ಡೆ ೪ 


ವ್ರೆಸೊಂದು ಈ ಕೆಯ ಮುಖ್ಯ ರಹಸ್ಯ, ಚಿತ್ರ ಬರೆಯಲು ಉಪಯೋಗಿಸುವ ಬಟ್ಟಿ 
ಯನ್ನೂ "ಮೈ ಲಾಬಲಂ ಎಂಬ ದ್ರವದಲ್ಲಿ ಮತ್ತೆಮತ್ತೆ ನೆನೆಹಾಕುವುದು, ಹಿಂಡುವುದು, 
ಬಿಸಿಲಿನ ತಾಸಸನ್ಲಿ ಮಶಳ ಮೇಗೆ ಇಸುನೆಮು - ಹೀಗೆ ಮಾಡಿದ ಬಟ್ಟೆಯ ಮೇಲೆ 
ವರ್ಣಗಳನ್ನು ಎಮ್ಮೆಯ ಹಾಲಿನೊಂದಿಗೆ ಚಿಕಿಸಿದ ದ್ರವರೂಸವೇ "ಮೈ ಲಾಬಲಂ'. 
ಕಲಂಕಾರಿಯ ಮುಖ್ಯ ಮೂಲವರ್ಣಗಳು ಕಪ್ಪು, ಕೆಂಪು, ಹಳದಿ ಮತ್ತು ನೀಲಿ. 


. ಆಯಾ ವರ್ಣಗಳು ಒಟ್ಟಿಯ ಮೇಲೆ ಸ್ಥಿರವಾಗಿ ನಿಲ್ಲಲು ಸಹಾಯವಾಗುವಂತೆ ಸಟಕದ 


ರೆಸನನ್ನು ಉನೆಯೋಗಿಸಲಾಗುತ್ತದೆ. ಶ್ರೀ ಕೋರಾ? ಅವರು ನನಗೆ ಕಲಂಕಾರಿ 
ತುತ್ರವನ್ನು ವಿವರಿಸಿದಾಗ ಆಸ್ಚ್ರರ್ಯವಾಯಿತು. ನಮ್ಮ ಹಿಂದಿನವರು ಬಣ್ಣ ಗಳನ್ನು 
ತ ಖಾರಿಸಿಕೊಳ್ಳುವ ರಿ, ಇವರಿಂದ ತಿಳಿದೆ. ತಾಟಿಬೆಲ್ಲ, ಕಬ್ಬಿಣದ ಚೂರುಗಳು 
ಮತು ನೀರು ಇನುಗಳ ಮಿಶ್ರಣದಿಂದ ಕಪ್ಪು ವರ್ಣವನ್ನು ಜೊರಕಿಸಿಕೊಂಡು ಮೊದಲು 
ಚಿತ್ರದ ರೀಖೆಗಳನ್ನು ಬಿಡಿಸಿಕೊಳ್ಳು ತ್ತಾರೆ. ಮಂಜಿಸ್ಟ (ಬೇರು), ಸುರುಳುಪಟ್ಟಿ 
(ಮುರದ ತೊಗಟೆ), ತಾಮ್ರತೀಗ, ಏಓಜಲಗ ಮತ್ತು ನೀರು ಇವುಗಳ ಸಮ್ಮಿಶ್ರಣದಿಂದ 
ರಕ್ತ (ಕೆಂಸು) ವರ್ಣವನ್ನು ಸಡೆಯುತ್ತಾರೆ. ಕರಕ ಹೊ (ಅಳಲೆಕಾಯಿ] ಗಳಿಂದ 


೪೦ ಮಾನೆವಿಕ ಕರ್ಣೂಟಿಕೆ 


ಹಳದಿ ವರ್ಣವೂ ಮತ್ತು ದೇಶಿಯ ನೀಲಿಯನ್ನು ಪಡೆಯುತ್ತಾರೆ. ಈ ಸಾಮಾನ್ಯ 
ಸಸ್ಯಮೂಲಿಕೆಗಳಿಂದಾದ ನಮ್ಮ ವರ್ಣಗಳು ಪ್ರಾಚೀನ ಕಲಾ ಸಂಪ್ರದಾಯವನ್ನು 
ಮೆರೆಯುತ್ತಿವೆ, ಇವುಗಳ ತಯಾರಿಕೆಯನ್ನು "ಕೋರಾ? ಅವರಿಂದ ನಾನು ಗಮನಿ 
ಸಿದ್ದು ಇಂದಿಗೂ ನೆನಪಾಗುತ್ತದೆ. 

ಕೋರಾ ಅವರ ಕೃತಿಗಳಲ್ಲಿ ನಾನು ಕಾಣುವ್ರದು ಪ್ರಾನೇಶಿಕಸಯ ಸಂಪ್ರದಾಯೆ 
ನಿಷ್ಮೆ. ಆಂಧ್ರದ ಕಾಡುಜನರಿಂದ ರಾಮಮೂರ್ತಿಯವರು ಈ ಅಪೂರ್ವ ಕಲಾತಂತ್ರ 
ವನ್ನು ಕರಣತಮಾಡಿಕೊಂಡಿದ್ದಾರೆ. ರಾಮಾಸ%ಣ, ಮಹಾಭಾರತ ಮುಂತಾದ 
ಪೌರಾಣಿಕ ಹಾಗೂ ಚಾರಿತ್ರಿಕ ಸನ್ನಿ ವೇಗಗಳನ್ನು ಚಿತ್ತಿ ಸಲು ತಮ್ಮ ಒಂದು ಕಲಾಶಾಲೆ 
ಯನ್ನು ಮದರಾಸಿನಲ್ಲಿ ತೆರೆದು "ಕೋರಾ ಕಲಂಕಾರಿ' ಎಂದು ಹೆಸರಿಟ್ಟಿದ್ದರು. 

ಪ್ರಾಚೀನ ಕಲಾ ಸಂಸ್ಕಾರದಿಂದ ಅವರು ತಮ್ಮಲ್ಲಡೆಗಿದ್ದ ಸುಪ್ತ ಪ್ರತಿಭೆಯನ್ನು 
ನೂತನ ಶ್ರೆಲಿಯಲ್ಲಿ ಹೊರೆಹೊನ್ನಿಸಿದ 26 ಕಲಾಕೃತಿಗಳನ್ನು ದೆಹಲಿಯಲ್ಲಿ ಪ್ರದರ್ಶಿಸ 
ಲಾಗಿಬ್ದತು. ನವರಸ ಭಾವಕ್ಕೆ ಸೇರಿದ ಕೃತಿಗಳಲ್ಲಿ "ವಿರಹಿಣಿ', ನೆಹರೂ ಅಸ್ತಮಯ್ಯ 
ಮಯೂರ ತಾಂಡವ, ಶ್ರೀಮಂತಿನಿ, ಚಾಮುಂಡಿ ಸುಪ್ರಭಾತ ಬಹು ಜನಸ್ರಿಯತೆ 
ಗಳಿಸಿದ ಚಿತ್ರಗಳು. 

ನೆಹರೂರವತ ದಹನಕ್ರಿಯೆಯ ಸುದ್ದಿಯನ್ನು ರಾಮಮೂರ್ತಿಗಳು ರೇಡಿಯೋನಿ 
ನಿಂದ ಕೇಳಿ ಆಗ ತಮ್ಮಲ್ಲಿ ಉಂಟಾದ ದುಃಖ ಭಾವೋಪ್ರೇಕವನ್ನು ಚಿತ್ರದ ಮೂಲಕ 
ಹೊರಸೊನ್ಮಿಸಿದ್ದರು. ಚಿತ್ರ ನೆಹರೂ ಅಸ್ತಮಯ-.ಎಂಬುದು, ಅದು ಶೋಕರಸಕ್ಕೆ 
ಸೇರಿದ ಕೃತಿ, ಅಲ್ಲಿ ಕಲಾವಿದರ ಹೃದಯದ ಮೇ ಆದ ಪ್ರತಿಕ್ರಿಯೆಯನ್ನು ಬಹಳ 
ಸೂಕ್ಷ್ಮವಾಗಿ ಬಹು ದಿಟ್ಟತನದಿಂದ ರಚಿಸಿದ್ದರು. ಅಲ್ಲಿ ಕುಂಚವ ಸೆಳೆತ ಮೆಚ್ಚುವಂತಿತ್ತು. 
ಚಿತ್ರದಲ್ಲಿ ದಹನಕ್ರಿಯೆಯನ್ನು ಈಕ್ತಿಸುತ್ತಿರುವ ಲಕ್ಷೋಪಲಕ್ಷ ಜನರು, ಅವರ ಆಚೆ 
ಪ್ರಜ್ವಲಿಸಿ ಧಗಧಗಿಸುತ್ತಿರುವ ಚಿತೆ. ಚಿತೆಯ ಆ ಮಹಾಜ್ವಾಲೆ ಮುಗಿಲು ಮುಟ್ಟಿರು 
ವುದು - ಎಲ್ಲವೂ ಸ್ವಾಭಾವಿಕವಾಗಿವೆ. ಹಳದಿ ಮಿಶ್ರಿತ ಕೆಂಬಣ್ಣದ ಪ್ರಚಂಡ ಜ್ವಾಲೆ 
ಆ ಜನರ ಪೃದಯವೇದನೆ ಸನ್ನು ಸಾಂಕೇತಿಕವಾಗಿ ಪರಿಣಮಿಸಿದೆ. "ಕೋರಾ' ಅವರು 
ತನ್ಮುಲ್ಲಿ ಉಂಟಾದ ಭಾವನೆಯನ್ನು ಸಮಗ್ರ ಚಿತ್ರದಲ್ಲಿ ಅಮರಗೊಳಿಸಿದ್ದರು. ಈ 
ಕಲಾಕೃತಿ ಪ್ರತಿಯನ್ನು ಶ್ರೀಮತಿ ಇಂದಿರಾಗಾಂಧಿ ಅವರಿಗೆ ನೆನಪಿನ ಕಾಣಿಕೆಯಾಗಿ 
ಕಲಾವಿದರು ಸಮರ್ಪಿಸಿದ್ದಾರೆ. ಕ 

ರಾಷ್ಟ್ರೀಯ ಪಕ್ಷಿಯಾದ ಮಯೂರದ ನೃತ್ಯವನ್ನು ಚಿತ್ರಿಸಿದ್ದಾರೆ. ಇಲ್ಲಿ ಮಯೂರ 
ನೃತ್ಯದಲ್ಲಿ ನೀರರಸಭಾವವನ್ನು ಹೊರಹೊಮ್ಮಿ ಸುವಲ್ಲಿ ಅವರು ಯಶಸ್ವಿಯಾಗಿದ್ದರು. 
ರಾಧಾಕೃಷ್ಣರ ರೂಸಚಿತ್ರ ಕೇವಲ ಮೂರು ವರ್ಣಗಳಲ್ಲಿ ಸುಂದರವಾಗಿ ಬಂದಿತು. ಈ 
ಕೃತಿಯ ಹೆಸರು "ವೇದಾಂತಿ] ಎಂದಿದ್ದರೂ - ನೋಟಕರ ಬಾಯಿಂದ "ರಾಧಾಕೃಷ್ಣ 3 
ಎಂದು ಸಹಜವಾಗಿ ಹೊರಬರುತ್ತಿತ್ತು. ಭತ 


I 

| 

{ | 
3 


| 


ಕಲಂಕಾರಿ ಕಲಾವಿದ ಕೋಡೂರು ರಾಮಮೂರ್ತಿ ೪೧ 


ವಿರಹಿಣಿ, ಶೈಂಗಾರಿಣಿ, ಮುಂಗಾರು ಮುಗಿಲು, ಚಾಮುಂಡಿ ಸುಪ್ರಭಾತ - 
ಮುಂತಾದ ಸುಂದರ ಕೃತಿಗಳನ್ನು ಹೆಸರಿಸಬಹುದಾಗಿತ್ತು. 

ದೆಹಲಿಯ ಮಹಾನಗರದಲ್ಲಿ ಕಲೆಗೆ ಕಲಾವಿದರಿಗೆ ಕೊರತೆ ಇಲ್ಲ. ವಿಗ್ತದ 
ಪ್ರಮುಖ ರಸಿಕ ಜನ ಇಲ್ಲಿ ಸೆತಿಸಿದ್ದಾಕೆ. ಕಲಾ ಪ ರ್ರದರ್ಶನಗಳು ಮೇಲಿಂದನೆ ಸ್‌ 
ಜರುಗುತ್ತಲೇ ಇರುತ್ತವೆ. ಕಲಾಪ್ರೇಮಿಗಳು ನಿಚಾರಧಾರೆಗೆ ಸದವಕಾಶವೂ ಆಗಿಂದಾಗ್ಯೆ 
ಡೊರಕುತ್ತ ಡೆ. ನವ್ಯ ಕಲಾ ಸಂಪ್ರದಾಯದ ಅಂದಿನ ಕಾಲದಲ್ಲಿ ಕೋಡೂರು ರಾಮ 
ಮೂರ್ತಿಗಳು ಮದರಾಸಿನಿಂದ ದೆಹಲಿಗೆ ಬಂದು ಅಲ್ಲಿ ತಮ್ಮ ಕೃತಿಗಳನ್ನು ಪ್ರದರ್ಶಿಸಿ 
ಜಯಗಳಿಸಿದುದು ಒಂದು ವಿಶೇಷನೆನ್ನಬೇಕು. ಅವರ ಕೃತಿಗಳಲ್ಲಿ ಪ್ರಾಚೀನ ಕಲಾ 
ವಸ್ತುನಿಷ್ಕೆಯ ತಳಹದಿಯ ಮೇಸೆ ನವ್ಯ ಕಲಾತಂತ್ರ ಮೆಳೆಂರುವುದು, ಸಮಕಾಲೀನ 
ಕಲಾರಂಗದಲ್ಲಿ ಕೋಡೊರು ರಾಮಮೂರ್ತಿಗಳು ಸ್ಥಿರವಾದ ಸ್ಥಾನವನ್ನು ಗಳಿಸಿ 
ಕೊಂಡುದು ಹೆಮ್ಮೆ ಎನಿಸಿತು 

ಈ ಕಲಾ ಪ್ರದರ್ಶನ ರಾಮಮೂರ್ತಿಗಳಿಗೆ ಹೆಚ್ಚಿನ ಕೀರ್ತಿಯನ್ನು ಕೈತುಂಬ 
ಹಣವನ್ನು ಕೊರಕಿಸಿಕೊಟ್ಟಿ ತು. ಈ ಕಲಾ ಪ್ರದರ್ಶನದ ಸಲುವಾಗಿ ರಾಮ 
Barnes ನನ್ನನ್ನು ಇ ಭರ ಡೆಹಲಿಗೆ ಕರೆದುಕೊಂಡು ಹೋಗಿದ್ದ ರು. 
ಕಲಾವಿದ ಸೋದರ ಕಲಾನಿದರೆ ಬಗ್ಗೆ ಪ್ರೀತಿಯಿಂದ ನಡೆದುಕೊಳ್ಳುವುದು ಅಸರೂಪ. 
ಆದಕಿ ರಾಮಮೂರ್ತಿಗಳು ನನ್ನನ್ನು Wats ರೀತಿ ಮರೆಯುವಂತಹದಲ್ಲ. 
ಸುಪೂರ್ಣ ವೆಚ್ಚ ಅವರದೇ. ನನಗೆ ದೆಹಲಿಯನ್ನು ಅಲ್ಲಿನ ಕಲಾವಿದರನ್ನು ಕಲಾ ಪರಿಸರ 
ವನ್ನು ಸ ಟಿ ಮಾಡಿಕೊಟ್ಟರು. ಹನನ ರ್ತಗಳ ಕೆಲಾ ಪೆ ದರ್ಶನ ದ ವ್ಯ ವಸ್ಥೆ 
ಇವರೆ ಕೃತಿಗಳನ್ನು ವೀಕ್ಷಿಸಲು ಬಂದ ಖಾ ತೆ ಕಲಾವಿದರ soa ಲಾಭ ನಗು 
ಯಿತು. ಒಂದು ದಿನ ಖ್ಯಾತ ಕಲಾವಿದ ಎ ಎಂ. ಹುಸೇನರು ಬಂದರು. ಮೂರ್ತಿ 
ಯವನರ ಕೃತಿಗಳನ್ನು ಬಹಳ ಗಮನವಿಟ್ಟು ಹೆ ನಾನು ಒಂದೊಂದು ಚಿತ್ರದ 
ವಿವರನನ್ನು ೫೬ ಅನರು UR ಮಾತಾಡಿದರು. ಕೊಂಕುನುಡಿ ಅವರಿಂದ 
ಬರಲಿಲ್ಲ. ಫೈನ್‌... ,ವಂಡರ”ಫುಲ್‌.... ನೆಸ್‌ ಎಂಬ ಮೆಚ್ಚಿಗೆ ನುಡಿಗಳು ಅಲ್ಲಿಗೆ 
ಬರುವ ಕಲಾವಿದರಿಂದ ಕೇಳಿ ನನಗೆ ಕೋಷಸಯಿತು. 

ದೆಹಲಿಯ ಈ ನಮ್ಮ ಕಲಾ ಯಾಕ್ರೆಯಲ್ಲಾದ ಒಂದು ಅನುಭವ ಮೆಲುಕು 
ಹಾಕುನಂತಹದು. Wicd: Iie ನಾನೂ ಸ ಸಸ್ಯಾಹಾರಿಗಳು. 
ರೈಲಿನಲ್ಲಿ ನಮ್ಮ ಪ್ರಯಾಣ. ರಾಮಮೂರ್ತಿಗಳಿಗೆ ಅಡಿಕೆ ಎಲೆ ತಂಬಾಕು ಎಂದರೆ 
ಪ್ರಾಣ. ಸದಾ ಬಾಯಲ್ಲಿ ಮೆಲುಕು ಹಾಕುತಿ, ರಲೇಬೇಕು. ಪ್ರಮುಖಸ್ಥೆ ಸ್ಟೇಷನ್‌ 
ಲು ಡಬ್ಬಿಯಿಂದ ಇಳಿದು ಏನಾದರೂ ತಿನಿಸು ಇಲ್ಲನೆ ಹೊಸೆ ಹೊಸ 


ಬಂದಾಗಲೆಲ್ಲಾ ರ್ಫ 
ಪ್ರಯಾಣದಲ್ಲಿ ಇವರ 


ಪತ್ರಿಕೆಗಳನ್ನು ಕೊಂಡು ತರುವ ಹವ್ಯಾಸ ಇವರದಾಗಿತ್ತು. 
ಹರಾನುಥತೆ "ಕೇಳುವುದರಲ್ಲಿ ಕಾಲ ಕಳೆದದ್ದೇ ಗೊತ್ತಾಗುತ್ತಿ ರಲಿಲ್ಲ. ಇನ್ನೇನು ಆಗ್ರ 


ಸಮಾಸಿಸಿತು ಮುಂಚೆಯೇ ನಿಗದಿ ಮಾಡಿದಂತೆ `ನಮಗೆ ಎರಡು (ಸಸ್ಯಾಹಾರಿಗಳ) 


0 


೪೨ ಮಾನವಿಕ ಕರ್ಣಾಟಕ 


ಊಟದ ತಟ್ಟಿಗಳನ್ನು ನನ್ನು ಮುಂಡೆ ಇರಿಸಲಾಯಿತು. ಮೂರ್ತಿಗಳು ಸಾರಿನ ಒಟ್ಟಲಿ ತ್ತ 
ಫೆ ಹಾ ನ ಚೇಳು ಫಿ ದವರಂತೆ "ಇದೇನಯ್ಯ ದರಿದ್ರ ಮುಂಡೇಮಕ್ಟಳು? ಹ 4 
ಗೊಣಗಿಕೊಳ್ಳುತ್ತ ತಮ್ಮ ಊಟದ ತಟ್ಟೆಯನ್ನು ದೂರಸರಿಸಿ ಸೋಪಿನಲ್ಲಿ ಕ ತೊಳೆದ 
ಕೊಂಡು ಕುಳಿತರು. ಅವರಿಗೆ ಸ ಸಸ ಣಯ ಊಟದ ಬದಲು ಮಾಂಸದ ಸಾರಿನ ಊಟ 
ದೊರಕಿತ್ತು. ಕೈಗೆ ಮಾಂಸದ ತುಂಡು ತಾಕಿತ್ತು. ಮೂರ್ತಿಗಳಿಗೆ ಎಲ್ಲಿಲ್ಲದ ಕೋಸೆ 
೨ ಯಾ ಸರ್ವರ್‌ ಮೇಳೆ. ಕಾರಣ “ಹಸಿವು ಒಂದು ಕಡೆ. ಜೀವನದಲ್ಲಿ 
ಎ ಮುಟ್ಟದ ವಸ್ತು ಮುಟ್ಟ ದೆನಲ್ಲಾ” ಎಂಬುದು ಇನ್ನೊ ಂದು. ಅವರು ಆದಿ 

್ಲಾ ನೀರು ಸಹ ಕಡಿಯಜೆ ತಳಹ ಮಾಡಿದ ಕಹಿ ಅತನ ನನ್ನ ಮನಸ್ಸಿ ನಲ. 
ಸದಾ . ಹಸುರಾ ಗಿ ನಿಂತಿದೆ. ¥ 

1966ರ ಮಾರ್ಚ್‌ನಲ್ಲಿ ಕೋಡೂರು ರಾಮಮೂರ್ತಿ ಅವರಿಂದ wa 
ಜಹಂಗೀರ” ಆರ್ಟ್‌ ಗ್ಯಾಲರಿಯಲ್ಲಿ ಮತ್ತೊಂದು ಪ್ರದರ್ಶನ ನಡೆಯಿತು. ಜಹಂಗೀರ್‌ 
ಆರ್ಟ್‌ ಗ್ಯಾಲರಿ ಬೊಂಬಾಯಿಯ ಪ್ರಮುಖ ಪ್ರ ತೀರದಲ್ಲಿದೆ. ಅದು ಆಧುನಿಕ ಗ 
ಎಂದು ಹೆಸರಾಗಿದೆ. ದಿನನಿತ್ಯ ಜನ ಒಂದು ಕಲಾ ಪ್ರದರ್ಶನ ಅಲ್ಲಿ ಜರುಗುತ್ತ ವೇ 
ಇರುತ್ತವೆ. ಪ್ರ ಸಿದ್ಧ ಗ ಹೋಟಿಲ್‌ ಸಂಾಸದಲ್ಲಿರುವ ಆ " ಗ್ಯಾಲರಿಗೆ ಅಲ್ಲಿ ವ್ರ 
ಬಂದಿಳಿದಿರುವ ವಿಸೇಶಿಯರೂ ಅಲ್ಲಿಯ ಪ್ರದರ್ಶನಗಳಿಗೆ ಬಂದು ಹೋಗುತ್ತಾರೆ. ಅಲ್ಲಿ ಕ್ಷಯ! 
ಎಡೆಭಾಗದ ಗ್ಯಾಲರಿಯ ಸಭಾಂಗಣದಲ್ಲಿ ಕೋಡೂರು ರಾಮಮೂರ್ತಿಗಳ 32 ಅತ್ತ 
ಗಳೆನ್ನು ಪ್ರದರ್ಶಿಸಲಾಗಿದ್ದಿತ್ತು. ಕಲಾ ಪ್ರದರ್ಶನದ ಆರಂಭೋತ್ಸವವನ್ನು ಪ್ರಿನ್ಸ್‌ 
ಆಫ್‌ ವೇಲ್ಸ್‌ ಮ್ಯೂಜಿಯಂ ಡೈರೆಕ್ಟರ್‌” ಡಾ| ಮೋತಿಚಂದ್ರ ಅವರು ನೆರವೇರಿಸಿ, 
ಭಾಷಣ ಮಾಸುತ್ತಾ ಕಲಂಕಾರಿ ಚಿತ್ರಕಲೆ ನಮ್ಮ ಪ್ರಾಚೀನತೆಯನ್ನು ವ್ಯಕ್ತ ಸಡಿಸು 
ತ್ತಿದೆ ಎಂದೂ ಅದನ್ನ ಉಳಿಸಿಕೊಂಡು ಬೆಳಸಿಕೊಂಡು ಬರುವಲ್ಲಿ ರಾಮಮೂರ್ತಿಯನರು. 
ಭಾರತದಲ್ಲಿ ಹೆಸರಾದ ವ್ಯಕ್ತಿ ಗಳೆಂದೂ ಅವರು ಪ ತ್ರದರ್ಶಿಸಿದ ನವ್ಯತಂತ್ರ ದ ಕ್ಸೃತಿಗಳತಿ' 
ಇಂದಿನ ಯುಗಧರ್ಮಕ್ಕೆ ಹೊಂದಿಕೊಂಡು ER ಕೀರ್ತಿ ತಂದಿವೆ ಎಂದೂ ನುಡಿ 
ದಿದ್ದರು.. ಅಂದು ರಾನುನೂರ್ತಿಗಳ ಪರಿಚಯವನ್ನು ಮಾಡಿಕೊಡುವ ಸದವಕಾಶವೂ 
ನನಗೆ ಡೊಕಿತ್ಲಿದ್ದಿತು. ಅವಶ ಹಸ್ತಗುಣ ಒಳ್ಳೆಯದು. ಪ್ರದರ್ಶಿತ ಬಹುಪಾಲು 
ಚಿತ್ರಗಳು ಅಲ್ಲಿ ವಿಕ್ರಯವಾದವುೆ. 

"ಕೋರಾ* ಅವರ ಅಲ್ಲಿ ಪ್ರದರ್ಶಿತ ಕೃತಿಗಳಲ್ಲಿ ನಾನು ಕಾಣುನಂತಾದುದು 
ಪ್ರಾಡೇತಿಕತೆಯ ವೈ ಖರಿಯನ್ನು.: ಆಂಧ್ರದ ಇವರ ನೂತನ ಶೈಲಿಯಲ್ಲಿ ಹೊರಹೊಮ್ಮಿ 
ಸಿದ 32 ಕಲಾಕೃತಿಗಳನ್ನು ಅಲ್ಲಿ ಪ್ರದರ್ಶಿಸಲಾಗಿದ್ದಿತು. "ಬಾಪೂ ಅಸ್ತಮಯ? 
“ಗೌರಮ್ಮ! (ಮೈ ಸೂರು ವನಿತೆ), "ಮಯೂರ ತಾಂಡೆವ', ವಿರಹಿಣಿ, ಶ್ರೀಮಂತಿನ್ಸಿ 
ತಿರುಪತಿ ಬೆಟ್ಟ, ನೆಟ್‌ಕ್ಲಬ್‌ ಮುಂತಾದುವು ಜನಪ್ರಿಯತೆ ಗಳಿಸಿದ ಚಿತ್ರಗಳು. 

"ಗೌರಮ್ಮ' ಎಂಬುದು. "ಮೈಸೂರು ವನಿತೆ'ಯ ಸಂಪ್ರದಾಯಶೀಲತೆಯನ್ನು 
ತೋರುವ ಆಕರ್ಷಕ ಚಿತ್ರವಾಗಿದೆ. ಇಲ್ಲಿಯ ವನಿತೆಯ ಮುಖ ಕೈಗಳಲ್ಲಿ ಬಳಸಿರುವ. 


4 


ಕಲಂಕಾರಿ ಕಲಾವಿದ ಕೋಡೂರು ರಾಮಮೂರ್ತಿ ಲಿ 


ಹಳದಿ ಮಂಗಳಗೌರಿಯ ಬೆಡಗು ಬಿನ್ನಾಣಗಳನ್ನು ಸೂಚಿಸುತ್ತಿದೆ. ಈ ಕೃತಿಯನ್ನು 
“ಗೌರಮ್ಮ? ಎಂದಿದ್ದರೂ. ನೋಟಿಕರ ಬಾಯಿಂದ ಸಹಜವಾಗಿ ಆ ಹೆಸರು ಹೊರಬರು 
ವಂತಿತ್ತು. 

"ಮಿಥುನ, “ವಿರಹಿಣಿ', "ನೈಟ್‌ಕ್ಲಬ್‌'-ಈ ಕೃತಿಗಳಲ್ಲಿ ಕಂಡುಬರುವ ದೇಹ 
ಸೌಂದರ್ಯ ಸಹೆಜ ವರ್ಣಗಳಿಂದ ಕೂಡಿದ್ದು ಆಧುನಿಕ ರಸಿಕರನ್ನು ಸೆಳೆಯುವಲ್ಲಿ ಹೆಸರು 
ಗಳಿಸಿ ಬೊಂಬಾಯಿಯ ಯುವಕರ ಹೃದಯವನ್ನು ಸೂರೆ ಮಾಡಿದ್ದ ಕೃತಿಗಳಿನೆನ್ನ 


ಬಹುದಿ ತ್ತು. 


ಇನರೆ ಕೃತಿಗಳಲ್ಲಿ ಜಲವರ್ಣ ಬಳಸಲಾಗಿದ್ದರೂ ಎಲ್ಲವೂ ತೈಲನರ್ಣದುಂತೆ 
ತೋರುತ್ತಿದ್ದವು. ನವ್ಯ ಕಲಾ ಸಂಪ್ರದಾಯದ ಇಂದಿನ ಕಾಲದಲ್ಲಿ ಕೋಡೂರು 
ರಾಮಮೂರ್ತಿಗಳು ಮದರಾಸಿನಿಂದ ಬೊಂಬಾಯಿಗೆ ಬಂದು ಅಲ್ಲಿ ತಮ್ಮ ಕೃತಿಗಳನ್ನು 
ಪ್ರದರ್ಶಿಸಿ ಜಯಗಳಿಸಿದುದು ವಿಶೇಷವೆನ್ನ ಬೇಕು. 

ಈ ಪ್ರದರ್ಶನದಲ್ಲಿ ತಾವು ಚಿತ್ರಗಳಿಗೆ ಬಳಸಲಾದ ಸಸ್ಯ ವಸ್ತುಗಳನ್ನು ಇರಿ 
ಸಿದ್ದರು. ಪ್ರೇಕ್ಷಕರು ಅವುಗಳಿಂದಾದ ವರ್ಣಕೃತಿಗಳೇ ಇವು ಎಂದು ತಮ್ಮ ಆಶ್ಚರ್ಯ 
ವನ್ನು ಸೂಚಿಸುತ್ತಿ ದ್ದರು. ಕೆಲನರು ವರ್ಣಗಳ ತಂತ್ರವ್ಳೆ ವಿಧ್ಯತೆಯನ್ನು ಅರಿತುಕೊಂಡು 


ಹೋದರು. ಈ ಕಲಾ ಪ್ರದರ್ಶನದ ಕಲಾಕೃತಿಗಳ ಕಲಾಕೌಶಲದ ಬಗ್ಗೆ ಅಭಿಮಾನ 


ಮೂಡುವಂತೆ ಮಾಡಿದ ಕೋಡೂರು ರಾಮಮೂರ್ತಿ'ಅವರ ಬಗ್ಗೆ ಅರಿಯುವುದುಚಿತ. 
| ರಾಮಮೂರ್ತಿಯವರು ಕಲಾವಿದರು ಮಾತ್ರ ಅಲ್ಲ. ಕಲಾ ವಸ್ತು ಗಳ ಸಂಗ್ರಾಹ 


'ಈರೂ ಆಗಿದ್ದರು. ಹಳೆಯ ಬಾಗಿಲುವಾಡ ಹಾಗೂ ಮರದ ರಥ, ಗೊಂಜೆಗಳ ಕುಸುರಿನ 


' ಫಲಾವಸು ಗಳು ನಾಡಿನ ಅಪೂ 


ಜೆ ಲ್‌ ತಿ 


ಕ್ರಣಿಗೆ ಮನಸೋತಿದ್ದರು. ಚರ್ಮದ ಗೊಂಬೆಗಳಿಗೆ ಮಾರುಹೋಗಿದ್ದರು. ತಾಳೆಸತ್ರ 
ಗಳ ಸಚಿತ್ರ ಕೃತಿಗಳಿಗೆ ಆಸ್ಸರ್ಯಸಟ್ಟಿದ್ದರೆ. ದೇವಾಲಯದ ಪುರಾತನವಾದ ಒಟ್ಟೆಯ 
ಚಿತ್ರಗಳಿಗೆ ಬೆರಗಾಗಿದ್ದರು. ಅಂಥ ಆಪೂರ್ವ ವಸ್ತುಗಳನ್ನು ಸಂಗ್ರಹಿಸುತ್ತಾ ಬಂದಿದ್ದರು. 
ಕೋರಾ” ಅವರು ಬರೀ ಸಂಗ್ರಾಹಕರು ಮಾತ್ರವಲ್ಲ. ನಮ್ಮ ಪ್ರಾಚೀನ ಚಿತ್ರಕಲಾ 
ಪನ್ನತಿಯನ್ನು ಉಳಿಸಲಿ ಒಂದು ಶಾೆಯನ್ನು ತೆರೆದು ಅಲ್ಲಿ ಕೇಂದ್ರ ಸರಕಾರದ 
ಕ್ಸೈಗಾರಿಕಾ ಸಂಸ್ಥೆಯ ಶಿಕ್ಷಣ ವೇತನ ಪಡೆದ ಕೆಲವು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟರು. 
ಅವರು ಸಂಗೈಹಿಸಿನ ಇಲ್ಲವೇ ಬರೆದ ಶಲಾವಸ್ತುಗಳ ಬಗ್ಗೆ ಯಾರಾದರೂ ವಿವರ 
ಬಯಸಿದಲ್ಲಿ ಈ ಬಗ್ಗೆ ಅದರ ಹಿನ್ನೆ, ಮೂಲ, ಚರಿತ್ರೆಯನ್ನೆಲ್ಲಾ ನಮ್ಮ ಮನಮುಟ್ಟು 
ವಂತೆ ವಿವರಿಸುವ ರೀತಿಯಿಂದಾಗಿ ರಾಮಮೂರ್ತಿಯವರು ಕವಿಗಳಾಗಿ ಕಾಣುತ್ತಿ ದ್ದರು. 

ರಾಮಮೂರ್ತಿಯಪರು ನಮ್ಮಿಂದ ದೂರವಾಗಿ ಆರು ವರ್ಷಗಳಾದವೆ. ಓರ್ವ 
ಪುತ್ರ, ಪತ್ನಿಯನ್ನು ಬಿಟ್ಟ ಹೋಗಿದ್ದಾರೆ. ಮದರಾಸಿನ ಅವರೆ ಳಳ 
ಅವರ ಮಿತ್ರ ಬಾಲಕೃಷ್ಣ ರೆ ಸಹಕಾರದಿಂದ ಸಂಗ್ರಹಿಸಿ ಬಿಟ್ಟುಹೋದ ಅಪೂರ್ವ ಜಾನಪದ 

9 ೯9 

ರ್ವ ಆಸಿ ಯಂತಿವೆ. ಇನು ಸಂಗ್ರಹಾಲಯಗಳಿಗೆ ತಲುಪು 


ಆ ಹ Pe ಆ $೨ . 
ವಂತಾಗಬೇಕು. ಇವರೆ ಸಂಗ್ರಹ ಕಶೆಯೆನ್ನು ಮೆಚ್ಚಿದನರೆಲ್ಲಿ ಕಮಲಾದೇವಿ ಚಬ್ಬೋ 


ಮಾನವಿಕ ಕರ್ಣೂಟಿಕೆ ಬ 


೪೪ 
ಮಕಟಾಚಲಂ, ದಿ॥ ಸಿ. ಶಿನರಾಮಮೂರ್ತಿ, ಜಸ್ಟೀಸ್‌ | 
ರಾಮಮೂರ್ತಿಗಳು ಸುಸಂಸ್ಕೃತ | 

ತ್ಯ 


ಣ್ಣ 


ಪಾಧ್ಯಾಯೆ, ದಿ॥| ಜಿ. 
ರಾಜಮನ್ನೂರ” ಮುಂತಾದ ಕಲಾ ಪೋಷಕರು. 
ಮುಲಕನಾಡು (ಬ್ರಾಹ್ಮಣ) ಮನೆತನದಿಂದ ಒಂದವರು. & 
ರಾಮಮೂರ್ತಿಗಳು ಒಳ್ಳೆಯ ಸ್ವಭಾವದವರಾಗಿದ್ದೆರು. ಕರುಣಾಮೂರ್ತಿಗಳಾ ' 
ಗಿದ್ದರು. ದಾನ ಧರ್ಮ ಇವರ ರಕ್ತ ಗತವಾಗಿದ್ದಿತು. ಜಾತೀಯ ಸೋಂಕು ಎಂಬು 
ದಿರಲಿಲ್ಲ ಇವರನ್ಲಿ. ಅಡಿಗೆ ಮನೆಯಲ್ಲಿ ನನ್ನನ್ನು ಅವರ ಜೊತೆಯಲ್ಲಿ ಕೂರಿಸಿಕೊಂಡು 
ಎಷ್ಟೋ ಸಾರಿ ಸಹೆಸಂಕ್ತಿಯಲ್ಲಿ ಭೋಜನ ಮಾಡಿಸಿದ ಅವರ ಹಿರಿಯ ಗುಣ ಮೆಚ್ಚು ತ್ವ 
ನಂತಹದು. ಅವರೆ ಪತ್ನಿ ಆಂಧ್ರದ ತಿಂಡಿ ತಿನಿಸು ಮಾಡಿ ಪ್ರೀತಿಯಿಂದ ಬಡಿಸುತ್ತಿದ್ದ 
ರೀತಿ ಮರೆಯುವಂತಹದಲ್ಲ. ಸೋದರ ಕಲಾವಿದರ ಬಗ್ಗೆ ಅವರಿಗಿದ್ದ ವಾತ್ಸಲ್ಯ ಆದರಗಳು | 
ಇತರರಲ್ಲಿ ಗುರುತಿಸುವುದು ಅನರೂಪ, ಮಾನವತಾವಾದಿ ಅವರಾಗಿದ್ದರು. ರಾಮ ' 
ಮೂರ್ತಿಗಳ ನಡೆನುಡಿಗಳು ಇಂದಿನ ಕಲಾವಿದರಿಗೆ. ಆದರ್ಶಪ್ರಾಯವಾಗಿದ್ದವು. 
ಆಂಧ್ರೆ ಮತ್ತು ಕರ್ನಾಟಕದ ಸ್ನೇಹದ ಕೊಂಡಿಯಂತಿದ್ದ ಈ ಕಲಾವಿದರನ್ನು ಮರೆಯು , 


ವುದಾದರೂ ಹೇಗೆ ? 


WwW 4 


HE NRT ಎಂ. ಎ. ಷಾ re a 


ಸೀ 1೬ 


sa 


TI 


ಎಚ್‌. ಎಂ. ನಾಗೆರಾಜರಾವ್‌ 


ಶಾಸನಾನುವಾದ-ಕೆಲವು ಸಮಸ್ಯೆಗಳು 


«ಭಾಷಾಂತರ ಮೂಲದ *ಪೂರ್ಣಾವತಾರವಾಗಿರಬೇಕು. ಅಂದರೆ, ಮೂಲದ 
ಭಾವನೆಗಳೆಲ್ಲ ಭಾಷಾಂತರದಲ್ಲಿ ಸಂಪೂರ್ಣವಾಗಿ ಮೈ ದಳೆದಿರಬೇಕು ; ರೀತಿ ಮತ್ತು ಶೈಲಿ 
ಗಳ ದೃಷ್ಟಿಯಿಂದಲೂ ಅದು ಮೂಲವನ್ನು ಹೋಲಬೇಕು ; ವಾಚನೀಯತೆಯ ದೃಷ್ಟಿ 
ಯಿಂದ ಮೂಲದಂತೆಯೇ ಸಲೀಲವಾಗಿ ಓದಿಸಿಕೊಳ್ಳ ಬೇಕು.” 

`ಇದು ಎ. ಎಫ್‌ ಟೈಟ್ಲಿರ್‌ ಎಂಬಾತನ ಹೇಳಿಕೆ. ಆದರೆ ಮೂಲದಲ್ಲಿನ «ಸರ್ವಸ್ವ? 
ವನ್ನೂ ಸರ್ವಸಮರ್ಸಕ ರೀತಿಯಲ್ಲಿ ಸೆರೆಹಿಡಿದು ಬೇರೊಂದು ಭಾಷೆಯಲ್ಲಿ ಮೆಯ್‌ 
ಕಿಡಲೀಯಸೆ' ಅನುಸೃಸ್ಟಿ ಮಾಡುವುದು ಅಸಾಧ್ಯನೆಂಬುದು ಭಾಷಾಂತರ ಕ್ಷೇತ್ರವನ್ನು 
ಪ್ರವೇಶಿಸಿದ ಅಥವಾ ಆ ಕ್ಷೇತ್ರದ ಪರಿಚಯವಿರುವ ಯಾರಿಗಾದರೂ ತಿಳಿದಿರುವ 
ವಿಚಾರವೇ ಆಗಿದೆ. ಇದಕ್ಕೆ ಸ್ಕೂಲವಾಗಿ ಎರಡು ವಿಧದ ಕಾರಣಗಳನ್ನು ಸೂಚಿಸ 
ಬಹುದು : ಭಾಷಿಕ ಮತ್ತು ಸಾಂಸ್ಕೃತಿಕ. ಮೂಲಭಾಷೆಯ ಶಬ್ದಕೋಶ, ವಾಕ್ಯಸರಣಿ, 
ವ್ಯಾಕರಣ ವಿಶೇಷಗಳು ಉದ್ದಿಷ್ಟ ಭಾಷೆಯ ಅಂಥವೇ ಅಂಶಗಳ ದೃಷ್ಟಿಯಿಂದ ಬೇರೆ 
ಯಾಗಬಹುದು. ಮೂಲ ಮತ್ತು ಉದ್ದಿಷ್ಟ ಭಾಷೆಗಳು ಹೆಚ್ಚು ಹೆಚ್ಚು ಸರಕೀಯ 
ವಾದಷ್ಟೂ ಅವ್ರೆಗಳ ನಡುವಣ ಅಂತರ ಹೆಚ್ಚತ್ತ ಹೋಗುತ್ತದೆ. ಎರಡನೆಯ ಕಾರಣ 
ಸಂಸ್ಕೃತಿಗೆ ಸಂಬಂಧಿಸಿದುದು ; ಹೆಚ್ಚ ಅಗಲಾಳಗಳನ್ನು ಹೊಂದಿರುನಂಥದು. ಮೂಲ 
ಮತ್ತು ಉದ್ದಿಷ್ಟ ಭಾಷೆಗಳನ್ನಾಡುವ ಜನರು ಒಂದೇ ಸಾಂಸ್ಕತಿಕ ವಲಯೆಸೊಳಗೆ 
ಇದ್ದಾಗ ಈ ಸಮಸ್ಯೆ ಅಷ್ಟಾಗಿ ಕಾಡಿಸುವುದಿಲ್ಲ. ಆದರೆ ಮೂಲ ಮತ್ತು ಉದ್ದಿಷ್ಟ 
ಭಾಷೆಗಳನ್ನಾಡುವ ಜನರ ಆಚಾರ ವ್ಯವಹಾರ ಹಾಗೂ ಸಾಂಸ್ಕ ತಿಕ ಹಿನ್ನೆಲೆ ಪರಿಸರಗಳು 
ತೀರ ಬೇರೆಯಾದಾಗ ಉಂಟಾಗುವ ತೊಡಕುಗಳು ಅಪಾರ. ವಾಸ್ತವವಾಗಿ, "ಅನುವಾದ 
ವನ್ನು ಅನುಸರಿಸಿಕೊಂಡು ಬರುವ ಎರಡು ಪ್ರಮುಖ ಸಂಗತಿಗಳೆಂದರೆ, ಮೂಲಕೃತಿಯ 
ಕೆಲವು ಅಂಶಗಳ ನಷ್ಟ ಮತ್ತು ಹಲವು ಸಮಸ್ಯೆಗಳ ಸೃಷ್ಟಿ.' 

ನಿಜ್ಞುನಕ್ಸೈೆ ಸಂಬಂಧಿಸಿದ ಕೃತಿಗಳ ಅನುವಾದದಲ್ಲಿ ಎರಡನೆಯ ಎಂದರೆ 
ಸಾಂಸ್ಕೃತಿಕ ಸ್ವರೂಪದ ಸಮಸ್ಯೆ ಉದ್ಭವಿಸುವುದು ಅತಿನಿರಳ ಎನ್ನಬಹುದು. ಆದರೆ 
ಕತೆಗೆ. | ಸಾಹಿತ್ಯಕ್ಕೆ, ಸಂಬಂಧಿಸಿದ ಕೃತಿಗಳ ಅನುವಾದ ಕಾರ್ಯದಲ್ಲಿ ಎರಡೂ ವಿಧದ--- 


ಮಾನ ನಿಕ ಕರ್ಣಾಟಕ 


4 


wu 

ಭಾಸಿಕ ಮತ್ತು ಸಾಂಸ ತ್ರಿಕ ತೊಡ 
3 ಕೀ, ಸುತ ವೆ. ಸುಸುತ ಲೇಖನದಲ್ಲಿ ಶಾಸನಾನುವಾದ 

ಸಲ ಅನಿವಾರ್ಯವಾದ ಪೇಚಿಗೆ ಸಿಲುಕಿಸುತ್ತವೆ. ಸ್ರಸ್ತು ನದಲ್ಲಿ 

ದಲ್ಲಿ ಉಂಟಾಗುವ ಸವಸ್ಯೆಗಳಲ್ಲಿ ಕೆಲವನ್ನಾದರೂ ಪರಿಚಯಿಸುವ ಪ್ರಯತ್ನವನ್ನು 


ಮಾಡಲಾಗಿದೆ. 
ಶಾಸನಗಳು ಬೇಕೆ ಬೇರೆ ಕಾಲಗಳಲ್ಲಿ, ಬೇಕೆ ಜೇರೆ ಲಿಸಿ, ಭಾಷೆ ಹಾಗೂ ಶೈಲಿ 


ಗಳಲಿ ರಚಿತವಾದ ಸಾಂಸ್ತತಿಕ ದಾಖಸೆಗಳು. ಇನ್ರೆಗಳ *ಪಠ್ಯ'ವನ್ನು ಒಂದು, 


ಭಾರತೀಯ ಭಾಷೆಯಿಂದ ಇನ್ನೊಂದು ಭಾರತೀಯ ಭಾಷೆಗೆ ಅವನುವಾದಿಸುವುದು, 
ಕೆಲವೊಮ್ಮೆ ಕಷ್ಟ ಸಾಧ್ಯವಾದರೂ ಅಸಾಧ್ಯವೇನಲ್ಲ. ಏಕೆಂದರೆ ಅವು ಬಿ:ಬಿಸುವ 
ಸಂಸ್ಕೃತಿಯಲ್ಲಿ, ಆಂತರಿಕ ವ್ಯತ್ಯಾಸಗಳಿದ್ದರೂ, ಬಹುಮಟ್ಟಿಗೆ ಏಕರೂಪತೆ ಕಂಡುಬರು 
ತ್ರಜೆ. ಭಾಷಿಕ ತೊಡಕುಗಳನ್ನು ನಿವಾರಿಸಿಕೊಳ್ಳವಲ್ಲಿ ಸಂಸ್ಕೃತದ ಸಹಾಯ ಪಡೆದು 
ಕೊಳ್ಳುವ ಸೌಲಭ್ಯ ಎಲ್ಲ ಭಾರತೀಯ ಭಾಷೆಗಳಿಗೆ ಇದೆ. ಆದರೆ ಈ ಶಾಸನಗಳನ್ನು 
ಇಂಗ್ಲಿಸಿಗೆ ಅನುವಾದಿಸುವಾಗ ವಿವಿಧ ತೆರನ ಸಮಸ್ಯೆಗಳು ಉಪ್ಭವಿಸುತ್ತವೆ. 
ಶಾಸನಗಳ ಭಾಷೆ ಸುಲಭಗ್ರಾಹ್ಯನಲ್ಲ. ಅದರ ಜಾಡು ಹಿಡಿದು ಅರ್ಥ ಮಾಡಿ 

ಕೊಳ್ಳುವುದೇ ಒಂದು ಸಾಹಸವಾಗುತ್ತದೆ ; ಅನುವಾದಿಸುವ ಮಾತು ಹಾಗಿರಲಿ. 
ಉದಾಹರಣೆಗೆ, ಹತ್ತನೆಸು ಶತಮಾನದ ಕನ್ನಡ ಶಾಸನವೊಂದರ ಪಾಠ ಹೀಗಿದೆ : 

ದುಣ್ಣಯೊ ರಾಮ್ಭ ದಿಯುರಣಿಅರಾಟ್ಟಿ ದಿಕ್ಕದಾಯೆದ 

ಇದಾಕ್ಕ ಈ ದುಗ್ಗ ಬರನಿಟ್ಟಿಕಿನಟಿೀದಸಂ ರದ ದುರೋ 

.ಎಗ್ಗೆದೆ? ' 
ಭಾಷೆಸು ಪ್ರಾಚೀನತೆಯಿಂದಾಗಿ ಅರ್ಥವಾಗುವುದಿಲ್ಲ ಎಂದು ಭಾವಿಸುವುದಾದರೆ 
ಹದಿನಾರನೆಯ ಶತಮಾನದಷ್ಟು ಈಚಿನ ಈ ಶಾಸನ ಪಾಠವನ್ನು ನೋಡಬಹುದು : 
ಸ್ವಸಿ,ಲನಾಗತೀತಪಗೆಯಳಿವು ಶ್ರೀಕೆಭಸಫಕೆಳೊದೊಂದು 
ಸುಜಕರ್ತ್ಮಾಅವಂದು ದೇವರಿಗೆಲ್ವದ ಕಳೆವಾಸವ ಆ ಪೂವಿನ 

ಸವಸಂ2 
ಬಹುಳಃ ಲಿಸಿಕಾರನ ತಪ್ಪಿನಿಂದಾಗಿ ಭಾಷಾಸ್ತರೊಸ ತೀರ ನಿಕೃತವಾಗಿದ್ದಿ ರಒಹುದು. 
ವಾಸ್ತವವಾಗಿ, ಇದರಲ್ಲಿ ಭಾಷಾಂತರ ವಹಿಸಬಹುದಾದ ಪಾತ್ರವೇನಿಲ್ಲವೆಂಬುದು ನಿಜ. 
ಏಕೆಂದರೆ, ಅರ್ಥ ಮೂಡಿದ ಅನಂತರವೇ ತಾನೆ ಅನುವಾದದ ಪ್ರಶ್ನೆ ಉದ್ಭವಿಸುವುದು ? 

ಕೆಲವೊಮ್ಮೆ ಭಾಷಾಂತರಕಾರರು ಶಾಸನ ಪಾಠದಲ್ಲಿ ಅನ್ವಯವನ್ನು ಸರಿಯಾಗಿ 

ಮಾಡಿಕೊಳ್ಳದೆ ತೀವ್ರ ಸ್ವರೂಪದ ಪ್ರಮಾದ ಎಸಗುನುದುಂಟು. ಇದಕ್ಕೆ ಭಾಷಾಂತರ 
ಕಾರರ "ತೂಕಡಿಕೆ'ಯಷ್ಟೇ ಭಾಷಾ ಸ್ವರೂಪವೂ ಕಾರಣವಾಗಿರುವುದುಂಟು. ಆದರೂ 
ದೋಷ ಭಾಷಾಂತರಕಾರನದಾಗುತ್ತದೆಯೇ ಹೊರತು ಭಾಷೆಯದಾಗುವುದಿಲ್ಲ! ಉದಾ 
ಹರಣೆಗೆ, ಈ ಶ್ಲೋಕವನ್ನು ನೋಡಬಹುದು : 2 


ಕುಗಳುಂಟಾಗಿ ಭಾಷಾಂತರಕಾರರನ್ನು ಎಷ್ಟೋ 


1 RS oN ಗ P 


ra SU Sh SES ಸಟ ಹು ಹ si 


pe 


ಶಾಸನಾನುವಾದ - ಕೆಲವು ಸಮಸ್ಯೆಗಳು ೪೭ 


ಬೇಲೂರು ಕ್ರುಷ್ಣ ಭೂಸಸ್ತು ಆಹೂಯ ಯೆತಿಕುಂಜರೆಂ | 
ಮೂದ್ರವಸ್ಸೀ ಚ ಗ್ರಾಮಸ್ತು ದತ್ತಂ ಕೃಷ್ಣಾರ್ಪಣಂ ಶುಭಂ ॥॥3 

ಇದರ ಅನುವಾದ ಹೀಗೆ ಕೊಟ್ಟಿ: Belur king Krishna gave him 
an elephant, sending for him and the Mudravalli 
village as an auspicious offering to Krishna.# ಶ್ಲೋಕದ 
ಯತಿಕುಂಜರೆ ಎಂಬುದರ ಅರ್ಥ ಯತಿಶ್ರೇಷ್ಠ ಎಂದು. ಆದರೆ ಅನುವಾದಿಸ.ವಾಗ 
ಕುಂಜರ ಮತ್ತು ಮೂದ್ರವಳ್ಳಿಗಳನ್ನು ಸೇರಿಸಿಕೊಂಡುದು ಇಂಥ ಅಪಾರ್ಥಕ್ಕೆ' ಕಾರಣ 
ವಾಯಿತು. ಹಾಗೆಯೇ "ತನ್ನಯ ಕೀರ್ತಿ ನಾಕದೊಳ್‌ ಪರೆದಿರೆ' ಎಂಬುದನ್ನು 
ತತ್ಸಂದರ್ಭಾನುಸಾರ "her fame having spread over the heaven’ 
ಎಂದು ಅನುವಾದಿಸಬೇಕೇ ಹೊರತು ಈಗ ಅನುವಾದಿಸಿರುವಂತೆ "On Nayakirtti 
going.to the sky’5 ಎಂದಲ್ಲ. 

ಹಕೆಯ ಭಾಷೆ ಹಾಗೂ ಹಳೆಯ ಶೈಲಿಯನ್ನು ಹೊಸ ರೂಪಕ್ಕೆ ತಿರುಗಿಸಬಹುದೆ ? 
ಹಾಗೆ ತಿರುಗಿಸಿದರೆ ಭಾಷಾಂತರದ ಸರಿಣಾಮನೇನು ? ಈ ಪ್ರಶ್ನೆಗಳು ವಾದಗ್ರಸ್ತ 
ವಾಗಿಯೇ ಉಳಿದಿವೆ. ಅಲ್ಲಸೆ “ಭಾಷೆಗೆ ಸುಬಂಧಸಟ್ಟ ಸಮಸ್ಯೆಗಳೇ ಭಾಷಾಂತರದ 
ಸಮಸ್ಯೆಗಳಲ್ಲ. ಭಾಷೆಗಿಂತ ಹೊರಗಿರುವ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. 
ವಾಸ್ತವವಾಗಿ ಭಾಷೆ ಒಂದು ಜನಾಂಗದ, ಸಮುದಾಯದ ಸಂಸ್ಕತಿಯನ್ನು ಜೀವನ 
ವಿಧಾನವನ್ನೂ ಮಾತುಗಳಲ್ಲಿ ಹೊರಗೆತವುತ್ತಜಿ....ಒಂದು ಜನಾಂಗದ ಆಟಪಾಟಿಗಳು, 
ತಿಂಢಿತಿನಿಸುಗಳು, ಬಟ್ಟೆ, ಬರೆ, ಸಸ್ಯ ಮತ್ತು ಪ್ರಾಣಿನಿಶೇಷಗಳು, ನಡೆವಳಿಕೆಗಳು, 
ನಂಬಿಕೆಗಳು, ಹಬ್ಬಹರಿದಿನಗಳು, ಆಚರಣೆಗಳು, ಸಾಮಾಜಿಕ ಸಂಬಂಧಗಳು, ಗಾಡೆ 
ಗಳು, ನುಡಿಗಟ್ಟ್ರಗಳು, ನಾಣ್ಣುಡಿಗಳು ಆಡುನುಡಿ, ಬೈಯ್ಲಳು, ಅಸಂಸ್ಕೃತ ಬಳಕೆ 
ಇನ್ರೆಗಳ ಬಗ್ಗೆ ಸಾಕಷ್ಟ ಪರಿಚಯನಿಲ್ಲದೆ ಸಾಂಸ್ಕೃತಿಕ ಲೇಸನವುಳ್ಳ ಒಂದು ಕೃತಿ 
ಯನ್ನು ಇನ್ನೊಂದು ಭಾಷೆಗೆ ಸಮರ್ಥವಾಗಿ, ಸಮರ್ಪಕವಾಗಿ ಭಾಷಾಂತರ ಮಾಡಲು 
ಸಾಧ್ಯವಿಲ್ಲ. - 

ಶಾಸನಾನುವಾದದಲ್ಲಿ ಎದುರಾಗುವ ಇನ್ನೊಂದು ಬಗೆಯ ಸಮಸ್ಯೆ ಎಂದರೆ ಶ್ಲೇಷೆ. 
“ಪ್ರತಿಯೊಂದು ಭಾಷೆಯಲ್ಲೂ ಎರಡರ್ಥ, ಮೂರರ್ಥ, ಇಲ್ಲನೆ ನಾನಾರ್ಥ ಕೊಡುವ 
ಸದ 1೪ಿರುತ್ತವೆ. 93 ಸದಗಳನ್ನು ಕನಿ (ಅಥವಾ ವ್ಯಕ್ತಿ) ಸ್ಲೇಷಾರ್ಥ ಒರುವಂತೆ 
ಚನುತ್ತಾರವಾಗಿ ಬಳಸುತ್ತಾನೆ. ಉಸ್ಸೇಶಪೂರ್ನಕವಾಗಿ ಅನನು ಹಾಗೆ ಬಳಸಿರು 
ತ್ತಾನೆ. ಆ ನಾನಾರ್ಥ ಶಬ್ದಗಳನು ಉದ್ದಿಷ್ಟ ಭಾಷೆಯಲ್ಲಿ ಹಾಗೆಯೇ ಅನುವಾದಿ 
ಸಲು ಅನೇಕ ವೇಳೆ ಸಾಧ್ಯವಾಗುವುದಿಲ್ಲ.” ಸಂಸ್ಕೃತ ಭಾಷೆಯಲ್ಲಿ ರಚಿತವಾದ ಶಾಸನ 
ಗಳ ಕೆಲವ್ರೆ ಸದ್ಯಗಳಲ್ಲಿ ಎರಡು. ಅಥವಾ , ಅನಕ್ಕೂ ಹೆಚ್ಚಿನ ಅರ್ಥಗಳಿರುತ್ತವೆ. ಈ 
ಭಾಸಿ`ಮುಲ್ಲಿ ಸದ ನಿಭಾಗ ಸೌಕರ್ನವಿರುವುದರಿಂದ ವಿವಿಧೆ ರೀತಿಯಲ್ಲಿ ಪದ ವಿಭಾಗ 


ಎಸಗಿ 


ಲ್ಯಾ ಡ್‌ 
ಮಾಡಿ ಆಟ ಆಡಬಹುದು. ಇಂಥ ಸಂದರ್ಭಗಳಲ್ಲಿ ವ್ರೆಗಳಲ್ಲಿನ ಒಂದು ಅರ್ಥವನ್ನು 


೪೮ ಮಾನವಿಕ ಕರ್ಣಾಟಕ 


ಕೊಟ್ಟ ಇನ್ನೊಂದು ಅರ್ಥವನ್ನು ಅಥವಾ ಉಳಿದ ಅರ್ಥಗಳನ್ನು ಆವರಣಸೊಳಗೆ ಕೊಡೆ 


ಬೇಕಾಗುತ ದೆ ; ಎಂದರೆ ವಿವರಣ ವಿಧಾನದ ಮೂಲಕ ಮೂಲದ ಆಶಯವನ್ನು ತಿಳಿಸ 
ಬೇಕಾಗುತ್ತದೆ. ಹಾಗೆ ಮಾಡಿದಾಗ ಸ್ವಾಭಾವಿಕವಾಗಿಯೇ ಮೂಲದ ಸ್ಕಾ ಸ್ಯ 
ಮಾಯವಾಗುತ ದೆ ಇಲ್ಲವೇ ಕುಂದುತ್ತದೆ. ಉದಾಹರಣೆಗೆ, ಹರಿಹರ ಸೇವರ ಒಂದು 
ಸ್ತುತಿ ಪನ್ಯವನ್ನು ನೋಡಬಹುದು. ಹರಿಹರಮೂರ್ತಿ ಕೊನೆಯೇ ವಿಶಿಷ್ಟ ಬಗೆಯದು. 
ಎರತು ದೇವತೆಗಳ ಲಕ್ಷಣಗಳನ್ನು "ಕಸಿ' ಮಾಡಿ ಒಂದು ದೇವ5ಯೆನ್ನು ಸರಿಭಾವಿಸಿರು 
ವಂಥದು. ಹರಿಹರರಿಬ್ಬರಿಗೂ ಅನ್ವಯವಾಗುವಂತೆ ವರ್ಣನೆ ಇರುವ ಸ್ತುತಿ ಪದ್ಯವಿದು : 
ಶ್ರೀ ಮಹಿಮಾಸ್ಸದಂ ಭುಜಗಚಕ್ರಧರಂ ದ್ವಿ ಜರಾಜಭೂಷಣಂ 
ಕಾಮದನರ್ಜುನೋದೃರುಚಿಗೋಪಮನೋಹರಮೂರ್ತ್ವಿ ಭಾಸ್ವದ 
ಬ್ಲಾಮಳನೇತ್ರನಾದಿಪುರುಷಂ ಸರಮೇಶ್ವರನೊಲ್ಹು ದೇವಚೂ 
ಡಾನುಣಿ ಸಂತತಂ ಹರಿಹರ ಪರಿರಕ್ರಿಸುತಿರ್ಕೆ ಧಾತ್ರಿಯಂ ||6 


ಇದರೆ ಅನುವಾದ : 


The abode of the greatness of Sri (otherwise 
poison) and of mahima (otherwise one of the attri- 
butes of Siva), bearer in his arm of the discus (other- 
wise serpent race), adorned with the king of birds i. e., 
Garuda (or the king of the stars i. e., the moon), he 
granter of desires (or the destroyer of Kama), filled 
with affection for Arjuna (or brilliant with white 
lustre), of a form beloved by the cowherds (or by the 
bull), of lustrous pure lotus eyes (or with the sun 
and moon as his pure eyes), the original male, the 
supreme lord (Paramesvara), the crowning ornament of 
the gods, Harihara —may he with affection ever 
protect the earth.7 

ಮೂಲಭಾಷೆಯ "ವಸ್ತು 'ವನ್ನು ಇನ್ನೊಂದು ಭಾಷೆಗೆ ಪರಿವರ್ತಿಸಬಹುದಾದರೂ 
ಅದರ "ರೀತಿ'ಯನ್ನು ಹಾಗೆಯೇ, ಅಷ್ಟೇ ಪರಿಣಾಮಕಾರಿಯಾಗಿ, ಬೇರೊಂದು ಭಾಷೆ 
ಯಲ್ಲಿ ತರುವುದು ಸಾಧ್ಯವಾಗುವುದಿಲ್ಲ. ಕಾವ್ಯದ ವಿಚಾರದಲ್ಲಿ ಇದು ಇನ್ನಷ್ಟು ಸ್ಪಷ್ಟ 
ವಾಗಿ ಅನುಭವಕ್ಕೆ ಬರುತ್ತದೆ. ಕಾವ್ಯದ ಸ್ವಾರಸ್ಯ ಇರುವುದು ಅದರ ಧ್ವನಿಯಲ್ಲಿ ; 
ಅದರ ನಿರೂಸಣಾ ಶೈಲಿಯ ಬೀಸು ಬಳುಕುಗಳ ಸೊಬಗಿನಲ್ಲಿ. ಅನುವಾದದಲ್ಲಿ" 


ತ್‌ 


ಆ 


ಶಾಸನಾನುವಾದ - ಕೆಲವು ಸಮಸ್ಯೆಗಳು ೪೯ 


ಇವನ್ನು ತರುವುದು ಕಷ್ಟ. ಇಲ್ಲಿ ದಿವ:ಗತ ಡಿ.ವಿ.ಜಿ. ಯವರ ಈ ಮಾತನ್ನು ನೈ.ಪಿಗೆ 
ತಂದುಕೊಳ್ಳಬಹುದು ಶ್ಲ ಈ 

ಹಗುರಾದ ಮಾತುಗಳು, ನವುರಾದ ಭಾವಗಳು 

ಚೈತ)ಸಂಜೆಯಲಿ ತೋಟದಲಿ ಮೆಲುಮೆಲನೆ 

ಸುಳಿಸುಳಿದು ಸೋಕುವೆಲರಿನ ಲಘುನಿಲಾಸಗಳು 

ತರ್ಜುಮೆಗೆ ಸಿಲುಕುವುನೆ' ಬೇರೆ ಭಾಷೆಯಲಿ ? 

(ಉಮರನ ಒಸಗೆಯ "ಸಮಾನಸನೆ'ಯಲ್ಲಿ) 

“ಏಕೆಂದರೆ ಕಾವ್ಯದ ಅನುವಾದಗಳಲ್ಲಿ ಮೂಲದ ಭಾವ, ಲಯ, ಆರ್ಥಗಳನ್ನೆಲ್ಲ 
ಇಡಿಯಾಗಿ ಅನಾಮತ್ತಾಗಿ ತರುವದು ಕಷ್ಟ ; ಒಂದು ತರಲು ಹೋದರೆ ಇನ್ನೊಂದು 
ಕೈಬಿಟ್ಟಹೋಗುತ್ತದೆ ; ಕೆಲವೆಡೆ ಮೂಲದ ಭಾವವನ್ನು ಬೇಕಾದರೆ ತರಬಹುದು, 


-ಪ್ರಾಸಲಯೆಗಳನ್ನು ತರುನ್ರೆಮ ಸಾಧ್ಯವಾಗುವುದಿಲ್ಲ... ಪ್ರಾಸವೇ ಒಂದು ಪದ್ಯದ 


ಜೀವಾಳವಾಗಿರಬಹುದು, ಅಥವಾ ಶ್ಲೇಷೆಯೇ ಅದರ ಜೀವಾಳವಾಗಿರಬಹುದು, ಇಲ್ಲವೇ 
ಎಲ್ಲವೂ ಸೇರಿ ಮೂಲ ಪದ್ಯಕ್ಕೆ ಒಂದು ಶೋಭೆ ಬಂದಿರಬಹುದು. ಇದರಲ್ಲಿ ಯಾವು 
ದೊ:ದನ್ನು ಬಿಟ್ಟರೂ ಭಾಷಾಂತೆರೆ ಊನವಾಗುನ್ರೆದರಲ್ಲಿ ಸಂಶಯನಿಲ್ಲ?. ಆದ್ದರಿಂದಲೇ 


| ಭಾಷಾಂತರನಲ್ಲಿ ಕವಿತೆ ನಷ್ಟವಾಗುತ್ತದೆ ಎನ್ನುತ್ತಾನೆ ರಾಬರ್ಟ್‌ ಫ್ರಾಸ್ಟ್‌. ಕೆಲವು 


ಶಾಸನಗಳಂತೂ ಖಂಡೆಕಾವ್ಯಗಳೇ ಆಗಿವೆ. ಕಾವ್ಯಾಂಶಗಳು, ಕಾವ್ಯಲಕ್ಷಣಗಳು ದಟ್ಟ 
ವಾಗಿ ಕಂಡುಬರುವ ಶಾಸನಗಳು ಬಹುಸಂಖ್ಯೆಯಲ್ಲಿ ಲಭ್ಯವಾಗಿವೆ. ಉದಾಹರಣೆಗೆ 
ಈ ಪವ್ಯದ ಏರಿಳಿತದ ಓಟವನ್ನು ನೋಡಿ : 
ಹರಿಡೆಯ್ದೋಡಟ್ಟಿ ಮುಟ್ಟಿ ತ್ಮಡಸಿ ಹಿಡಿಜೊಡೊತ್ತಿತ್ತು ಸುತ್ತಿತ್ತು ಕುತ್ತಿ 
ತ್ಕೊರಸಿತ್ತೆತ್ತಿತ್ತು ಬೀಸಿತ್ಕೊಗೆದುದೊದೆದುದೀದಾಡಿತೌಂಕಿತ್ತುರುಳ್ಳಿ 
ತ್ಮುರಮಂ ಮೆಟ್ಟಿತ್ತು ಮಾಅಾಂತರನಡಿಯಿಡೆ ಹೊಯ್ದೊಕ್ಕಿಲಿಕ್ಕಿತ್ತು 
ಕಾಯ್ಬಿಂ 
ಧುರದೊಳ್ಳಾಮಂತೆ ಲಕ್ಷ್ಮಿ ಢೆರನ ಮಯಿದುನಂ ಚೌಡೆನೆಂಬಾ ಮದೇಭಂ॥8 
ಮೂಲದ ಭಾವ, ಅರ್ಥ ಬಂದರೂ ಮೂಲವನ್ನು ಓದುವಾಗ ಉಂಟಾಗುವ ಪರಿಣಾಮ 
ಅನುವಾದದಲ್ಲಿ ನಷ್ಟವಾಗಿಬಿಡುತ್ತದೆ. ಈ ಸಮಸ್ಯೆ ಕೇವಲ ನದ್ಯಕೃಷ್ಟೇ ಸೀಮಿತ 
ವಾಗಿಲ್ಲ, ಗದ್ಯದಲ್ಲೂ ಇದೆ. ಸಂಸ್ತತಭೂಯಿಷ್ಯವಾದ ಗದ್ಯದ ಸಾಲೊಂದು ; 
ಸೇವಾಗಮೆನಸಮಯೆಸಮದಕಾಮಿನೀಕದಂಬಚಳನಚಳಸಿಂಜಿನೀ 
ಸಂಜಾತಮೆಂಜುನಾದೋದ್ಭುದ್ಧ ಕುಸುಮಬಳಶಬಳಮಧುಕರ 
ನಿಕರರುಂಕಾರಮುಖರಿತಾಸ್ಕಾನರಂಗನುಂ |9 


ಅಥವಾ ಒಂದೇ ಅಕ್ಷರದಿಂದ ಆರಂಭವಾಗುವ ಬಿರುದಾವಳಿ : 
ಊರೀಕೃತನೀಳಪರ್ವ್ವತನುಂ | ಉರರೀಕೃತಕೋಳಾಳಪುರನುಂ | 


7 


೫೦ ಮಾನವಿಕ ಕರ್ಣಾಜಿಕೆ 


ಉನ್ಮೂ ಳಿತಕೊವತೂರನುಂ | ಉಕ್ಕ ರಳಿತಕೆರೆಯೂರನುಂ | 
ಉಲ್ಲಂ ಬ್ಯತವಲ್ಲೂರನುಂ | ಉದ್ದಾ ಟತನ ಂಗಲಿಪುರನುಂ | 
ಉತ್ಪು`ತಘಟ್ಟ ಕೆಪಾಟಿನುಂ | ಉತ್ತ ಸೈಂಪಿತಕಾ-ಚೀಪುರೆನುಂ |9 4 
ಹೀಗೇ ಸಾಗುತ್ತದೆ. ಈ ಶಬ್ದಗಳ ಸರ್ಕಸ್ಸನ್ನು ಭಾಷಾಂತರದಲ್ಲಿ ತರುವುದು ಹೇಗೆ? 
ಸಂಸ ತದಲ್ಲಿ ಇಂಥ ಚಾತುರ್ಯ ಚನುತ್ಕಾರೆಗ ಳು ಅಧಿಕ. ಕೆಲವೊಮ್ಮೆ ಓದುವಾಗ 
ಅಥವಾ ಕೇಳುವಾಗ ಅನುಭವವೇದ ವಾಗುಸಾಥ ಲಯವನ್ನು, ವಿನ್ಯಾಸವನ್ನು, | 
ಮಾಂತ್ರಿಕ ಪರಿಣಾಮವನ್ನು ಚಸಿನಾರಡಲ್ಲಿ ಮೂಡಿಸಲು ಸಾಧ್ಯವಾಗುವುದಿಲ್ಲ. ಉದಾ 


ಹರಣೆಗೆ : 

ತೇನುಹೇನ್ಹ)ರಮಾಭಾತೇ ತೇ ಭಾಮಾ ರಮತೇ ಮತೇ 

ತೇಮೇ ನಿರ್ಭಯಾ ಜಾತೇ ತೇ ಜಾಯಾ ಮಮಹೇ ಮತೇ ||'9 | 
ಎಂಬ ಶ್ಲೋಕನಲ್ಲಿ ಅಕ್ಷರಗಳನ್ನು ತಿರುವು ಮುರುವು ಮಾಡಿ ಲಯವನ್ನು ಸಾಧಿಸ ತ್ತ 
ಲಾಗಿಸೆಯೇ ಹೊರತು ಅರ್ಥದಲ್ಲಿ ವಿಶೇಷವೇನಿಲ್ಲ. ಅನುವಾದದಲ್ಲಿ ಅರ್ಥಕ್ಕಾಗಿ ಲಯ | 
ವನ್ನು ಬಲಿಗೊಡಬೇಕಾಗುತ್ತ ದೆ. ಹಾಗೆಯೇ “ಅಪ್ಪಂ ಸರನನಿತೆಯರಗ್ಪ 0' ಎಂಬಲ್ಲಿ 
ಮೊದಲನೆಯ « ಅಸ್ಪಂ ನಾಮಸದವಾಗಿಯೂ, ಎರಡನೆ ಯ ಅಸ್ಪಂ ಕ್ರಿಯಾಪದವಾಗಿಯೂ 3 
ಬಂದು ಒಂದೇ ಸರದ ಚತುರ ಪ್ರಯೋಗ ಕಂಡುಬರುತ್ತ ದೆ, ಇದನ್ನು Appa does : 
not embrace others’ wives ಎಂದು ಆನಹದಿಸಿದಗ ಸಹಜವಾಗಿಯೇ ; 
ಮೂಲದಲ್ಲಿ ಇರುವ ಸ್ವಾರಸ್ಯ ಮಾಯವಾಗಿಬಿಡುತ್ತ ದೆ. 

ಮೂಲ ಭಾಷಾಶೈಲಿಯಲ್ಲಿ ಸುಲಲಿತವಾಗಿ ಹೊಮ್ಮಿದ ನಾಟಕೀಯತೆಯನ್ನು 

ಅನುವಾದದಲ್ಲಿ ತರುವ್ರೆದು ಕಷ್ಟವಾಗುತ್ತದೆ. ಎಂಬುದಕ್ಕೆ `ಒಂದು ದ ಷ್ಠ ತನ್ನು 
ಕೊಡುವುದು ಉಚಿತ. 

ಅರಿಪುರೆ ಸೊಳ್‌ ಧೆಗಿಲ್ಮಗಿದೆಗಿಲ್ಲ ನಹ ಭೂಮಿಪಾ 

ಳರ ಶಿರಮೊಳ್‌ ಗರಿಲ್ಲ ರಿಗ ರಿಲ್ಲರಿಲೆಂಬುದು ವೈರಿಭೂತಳೇ 

ಶರ ಕರುಳೊಳ್‌ ಚಿಮಿಲ್ಫಿ ಮಿಚಿಮಿಲ್ಸಿ ಮಿಲೆಂಬುದು ಕೋಪವಹ್ಲಿದು 

ರ್ಧರ ತರಮೆಂದೊದಳ್ಳುಅದೆ ಕಾದುವರಾರ್ಮಲೆರಾಜರಾಜನೊಳ್‌ ॥1 
ಬೆಂಕಿ ಧಗಧಗನೆ ಉರಿಯಿತು ಎಂಬುದು ಕನ್ನಡ ಭಾಷೆಯ ಜಾಯಮಾನಕ್ಕೆ ಸಹಜ. 
ಈಸ ದ್ಯನನ್ನು ಇಂಗ್ಲಿಸಿಗೆ ಅನುವಾದಿಸಿದಾಗ bel ನಾಟಕೀಯೆ ಪರಿಣಾಮ ನಾಶ 
ವಾಗಿ he ಎಷ್ಟು ನೀರಸವಾಗುತ್ತದೆ ನೋಡಿ : 

In the city of his enemies dhagil-dhagi- ಬಚಚ] 
on the heads of the hostile kings garil-gari-garil-garil; 
in the bowels of opposing chimil-chimi-chimil-chimil— 
thus do the flames of his irresistible anger burn : Who 
can boldly fight with Malerajaraja 22 


ಶಾಸನಾನ:ವಾದ - ಕೆಲವು ಸನುಸ್ಕೆಗಳು ೫೧ 


ಶಾಸನ ಪಾಠದ ಪ್ರತಿಯೊಂದು ಶಬ್ದ ಅರ್ಥವಾದರೂ" ಒಟ್ಟ ಅರ್ಥ - ಆಶಯ 
ಸ್ಪಷ್ಟಪಡದಿರುವ ನಿದರ್ಶನಗಳೂ ಇಲ್ಲದಿಲ್ಲ. ಉದಾಹರಣೆಗೆ, ಈ ಚಿಕ್ಕ ಶಾಸನವನ್ನು 
ನೋಡಬಹುದು : 
ವೊಡೆಯರ ಹೆಂಡತಿಯ ಗಂಡೆ 
ಬೊಯಸೆಟ್ಟಿಯ ಮದ ಕೊಡ!3 


ಇದನ್ನು The husband of the wifeof? Odeyar, the pot 
of intoxication of Boya-seti'# ಎಂದು ಅನುವಾದಿಸಿದ. ಇದು 
ಗೊಂದಲವನ್ನು ಉಂಟುಮಾಡುತ್ತ ದೆಯೇ ಹೊರತು ಬೇರೇನನ್ನೂ ಸಾಧಿಸುವುದಿಲ್ಲ. 
ಮೂಲವೂ ಸಂದಿಗ್ದ, ಆದ್ದರಿಂದ ಅನುವಾದವೂ ಅಸ್ಪಷ್ಟ ಎಂದು ತೃಪ್ತಿ ಪಟ್ಟ ಕೊಳ್ಳ 
ಬೇಕು ಅಪ್ಪೆ. ಕೆಲವೊಮ್ಮೆ ಪದಕ್ಕೆ ಪದ ಇಟ್ಟ ಭಾಷಾಂತರ ಮಾಡುವುದು ತೀರ 
ಕೃತಕವಾಗುವುದಷ್ಟೇ ಅಲ್ಲ, ಹಾಸ್ಯಾಸ್ಪದವೂ ಆಗುವದು. 

ಶಾಸನಗಳಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣ, ಪಂಚತಂತ್ರ 
ಮತ್ತು ಜಾನಪದ ನಂಬಿಕೆಗಳು ಇತ್ಯಾದಿಗಳ ಉಸ್ಲೇಖನಿರುವುದು ಕಂಡುಬರುತ್ತದೆ. 
ಬೇರೊ-ದು ಸಾಂಸ್ಕ ತಿಕ ಸರಿಸರನ ವಾಚಕನಿಗೆ ಸಂದರ್ಭಗಳ ವ.ಹೆತ್ವ ಅರಿವಾಗಬೇಕಾ 
'ದರೆ ಅನುವಾದದಲ್ಲಿ ಅಡಿಟ ಿಣಿಯ ಮೂಲಕ ವಿವರಿಸುವುದು ಅವಶ್ಯಕವಾಗುತ್ತ ದೆ. 
ತೀರಾ ಸರಳ ಉದಾಹರಣೆಗಳನ್ನು ತೆಗೆದುಕೊಳ್ಳುವುದಾದರೆ "ಸಂಗ್ರಾಮ ರಾಮ', 
«ಕಲಿಯುಗ ಭೀಮ, “ಸತ್ಯ ರಾಧೇಯ ಮುಂತಾದ ಬಿರುದುಗಳು ಶಾಸನಗಳಲ್ಲಿ ಪದೇ 
ಪಸೇ ಎದುರಾಗುತ್ತವೆ ರಾಮ, ಭೀಮ, ರಾಧೇಯರ ವ್ಯಕ್ತಿತ್ವದ ಸಾಮಾನ್ಯ 
ಪರಿಚಯವೂ ಇಲ್ಲದ ವಾಚಕರಿಗೆ ಬಿರುದುಗಳ ಅರ್ಥ ಮನದಟ್ಟಾಗುವುದಿಲ್ಲ. ಈ ಅಂಶ 
ವನ್ನು ಈ ದೃಷ್ಟಾಂತ ಹೆಚ್ಚು ಸ್ಪಷ್ಟ ನಡಿಸುತ್ತದೆ ಕ 

ಎತ್ತೊಂದು ವಾಮನಭಟ್ಟ ಎಂಬಾತನಿಗೆ ಸೇರಿದ ಜಮಾನಿನಲ್ಲಿ ಬೆಳೆದು ನಿಂತಿದ್ದ 
ಪೈರನ್ನು ತಿನ್ನ ತೊಡಗಿದಾಗ, ಕೋಪಗೊಂಡ ಆತ "ಮೆಅಕಿಕೋಲಿ'ನಿಂದ ಹೊಡೆಯು 
ತ್ತಾನೆ. ಅವನ ಹೊಡೆತದಿಂದ ಎತ್ತು ಸತ್ತು ಹೋದಾಗ ನೆಕ್ಟಾ ತ್ತಾಸಗೊಂಡ ವಾಮನ 
ಭಟ್ಟನಿಗೆ ಅದು ಶಿವನ ವಾಹನವೇ ಎನ್ನಿಸುತ್ತದೆ. ಅಲ್ಲದೆ, 

ಪರಿಕಿಸದಾ ಪಾರ್ವೆ ನಡೆದು ಪರಮಾರ್ತಂ ಕೊಂದಳಿನ್ನು 
ಮುಂಗುರೆಯ ತಾನೆರಡಿಲ್ಲದೆಂಬ ನಾಳ್ನುಡಿ3 ಕ 


ನೆನಪಾಗುತ್ತದೆ. ಈ ಭಾಗವನ್ನು Vimana-bhatta felt that “his 
of the Brahmana woman in the 
fable who not understanding the true state of the aff- 


airs foolishly killed the mungoose!5 ಎಂದು ಸಮರ್ಪಕವಾಗಿ 
ಅನುವಾದಿಸಿದರೂ ಅದು ಅಪೂರ್ಣವಾಗಿಯೆ ಉಳಿಯುತ್ತದೆ. ಪಂಚತಂತ್ರದ, 


position was like that 


೫೨ ಮಾನವಿಕ ಕರ್ಣೂಟಿಕೆ 


ಹಾವನ್ನು ಕೊಂದು ಮೆಗುವನ್ನು ರಕ್ರಿಸಿಯೊ ಒಡತಿಯ `ಕೋಪಕ್ಕೆ ಬಲಿಯಾದ 
ಮುಂಗುಸಿಯ, ಕಥೆಯನ್ನು ಸಂಕ್ರಿಸ್ತ ವಾಗಿ" "ಕಾದರೂ ಸೂಚಿಸಬೇಕಾಗುತ್ತ ಡೈ 
ಹಾಗೆಯೇ "ಅತ್ಯಭಿ: ಸ ತಸಸ್ಥ ನುಂ ಎರಡ ಟಿ ಳೆಯೊಳಿದ ೇಪುರೆಂಬನ್‌». ತೆ 
ಎಂಬ ಶಾಸನಸಂಕೆ, ಯನ್ನು ನುವಾದಿಸುವಾಗ ಜಸತ ಆದಿಪುರಾಣ'ದಲ್ಲಿ ಉಲ್ಲ ಸಖ 
ಗೊಂಡಿರುವ ಸ ಊಟ ಕಥೆಯ ಹಿನ್ನೆಲೆಯನ್ನು ಗ್ರಹಿಸುವುದು ಅವಗ್ಯ | 
ವಾಗುತ್ತದೆ.17 ಅಡಿಗಡಿಗೆ ಇಂಥ ಸಮಸ್ಯೆಗಳು ಬರುನ್ರದರಿಂದ ಶಾಸನಾನುವಾಡ ' 
ಕ್ಲಿಷ್ಟವಾಗುತ್ತದೆ. ಅಡಿಟಿನ್ಸ ಣಿಗಳನ್ನು ಕೊಡುವ್ರೆದಾದಲ್ಲಿ ಅನುವಾಡ ಭಾಗಕ್ಕಿಂತ 
ಆಡಿಸಿ: ಡಗಳಗೇ ಸಿಂಹಪಾಲು ಸಲ್ಲ? ಸಗ ಡೆ! 3 
ಶಾ ಸನಾನುವಾದಕರಿಗೆ ಮೂಲಭಾಷೆಯ ಪರಿಚಯವಿದ್ದ ರಸ್ಟೇ ಸ ಇಲದು ; ; ಶಾಸಕ ' ಚ 
ಕಳ್ಳು ಉಗ್ಗೇಖೆಸವ ಪ್ರಾಕೃತಿಕ ಪರಿಸರದ, ಸ್ಥಳದೇಶಗಳ ಭೌಗೋಳಿಕ ಸನ್ನಿ ವೇಶದ್ಯ, | 
ಅರಿವೂ ಇರಬೇಕಾಗುತ್ತದೆ ಕ್‌ ಎಂಬುದಕ್ಕೆ , ಒಂದು ಉದಾಹರಣೆಯನ್ನು ಕೊಡಬಹುದು. ೫ 
ಪೊ. ಕೀಲ”ಹಾರ್ನ್‌ ಐಹೊಳೆ ಶಾಸನವನ್ನು ಅನುವಾದಿಸುವಾಗ ಬನವಾಸಿಗೆ ಸಂಬಂಧ 
ಪಟ್ಟ ಭಾಗವನ್ನು "ವರದಾನದಿಯಿಂದಾವೃತವಾದ ಸ್ಥಳದುರ್ಗವಾದ ವನವಾಸಿ ಕ 
ಚಾಲುಕ್ಯ ಸ್ಫೆನ್ಯಸಾಗರದಿಂದ ಜಲದುರ್ಗವಾಯಿತು? ಜ್‌ ಅನುವಾದಿಸಿದರು. ' 
ಆದರೆ ವಾಸ ಸ್ಮವವಾಗಿ ವನವಾಸಿ ಒಂದು ಜಲದುರ್ಗ ; ಆ ಸ್ಥಳದ ಬಹುಭಾಗವನ್ನು : 
ವರದಾನದಿ ಸುತ್ತು ವರಿದಿನೆ. ಚಾಲುಕ್ಯ ಸೈನ್ಯ ಅಕ್ಲಿಗೆ ಬೂ ಬೀಡುಬಿದ್ಚಿ ದ್ದರಿಂದ . 
ಅದು ಸ್ಥಲದುರ್ಗವಾಗಿ ಪರಿಣಮಿಸಿ3ಂಬುದು ಕೆ ಜಾರ್ಥ. ಪ್ರೊ. ಕೀಲ್‌: ಹಾರ್ನ್‌ 
ಕೊಟ್ಟ "ಅರ್ಥ ವ್ಯತಿರಿಕ್ತ ವಾದದ್ದು.18 ಸಂಸ್ಕ ತ ರಚನೆಗಳಲ್ಲಿ ಕಲನೆಡೆ ಅನ್ವ ಯವನ್ನ್ನು ' 
ಹೇಗೊ ಮಾಡಬಹುದಾದ ಸಾ ಧ್ಯ 3 ಇರುತ್ತದೆಯಾದ್ದರಿಂದ ಇಂಥ ಪ್ರಮಾದಗಳು } 
ಉಬಾಗುತ್ತವೆ. ಇಂಥಲ್ಲಿ ಅನುವಾದಕನ ಭೌಗೋಳಿಕ ಸಂಜ್ಞಾ ನ ನೆರವಿಗೆ 
ಬರುನುದು:ಟು). ಕ 
ಒಂದು ಸಂಸ್ಕ ತಿಗೆ ಸಂಬಂಧಿಸಿದ ಕೆಲವೆ ಶಬ್ದ ಗಳನ್ನು ಅನುವಾದಿಸಲು ಸಾಧ್ಯ 3 
ಇಗುವುದೇ ಇಲ್ಲ; ಬದಲಾಗಿ ನಿವರಿಸಬಹುದಷ್ಟೆ. ಅಭಾಷಾಂತರಣೀಯತೆಗೆ 
ಭಾಷಿಕ-ಸಾಂಸ ತಿಕ ಕಾರಣಗಳಿರುತ್ತ ವೆ. ಳ್‌ ಎಂಬ ಪದವನ್ನು ನೋಡ 
ಬಹುದು. ಇದನ್ನು waving of the lamp ಎಂದು ಅನುವಾದಿಸಿದ್ದರೂ 
ಅದು ಪೂರ್ಣಾರ್ಥ ನೀಡುವಲ್ಲಿ ಸಫಲವಾಗುವುದಿಲ್ಲ ; waving of the lamp | 
clockwise ಎಂದಾಗಲೀ encircling of the lamp Vertically 
pe left to right ಎಂದಾಗಲೀ ನಿನರಿಸಬಹುನೇನೋ. Lamp ಎಂಬುದು 
(ಪವೂ ಆಗುತ್ತದೆ, ಆರತಿಯೂ ಆಗುತ್ತದೆ | "ಧರ್ಮ' ಎಂಬುದು ಅತ್ಯಂತ ಅಗಲಾಳೆ 
ತಾ ಕೂಡಿದ untranslatable ಸದ.19 . ಅಂತೆಯೇ "ಅಂಗರೊಗಥೋಗುದ 
decoration, services and worship ಎಂಬ ಭಾಷಾಂತರ? ಮೂಲದ 
ಭಾವಸಂಸತ್ತನ್ನು ಬಿಂಬಿಸಮ. ಭಾಷಾಂತರದಲ್ಲಿ ಪರ್ಯಾಯ ಪದಗಳು ವಹಿಸುವ 


| 


ಕ ಫೂ ಟಚ್‌ ಹ್‌ ಸ್ಸ್‌ 


ಶಾಸನಾನುವಾದ - ಕೆಲವು ಸಮಸ್ಯೆಗಳು ಜತಿ 


ಪಾತ್ರ ತುಂಬ ಮಹೆತ್ತೆದ್ದು. ಬಾಳ್ಗಳ್ಳು, ಸಳ್ಳೆಂಗ್ಯ ಕೇಳ್ಗುಂಟಿ ಮುಂತಾದ ಹತ್ತು 
ಹಲವು ಪಾರಿಭಾಷಿಕ ಶಬ್ದಗಳು ಶಾಸನಗಳಲ್ಲಿ ಕಂಡುಬರುತ್ತವೆ. ವಿದ್ವಾಂಸರು ಇಂಥ 
ವಕ್ಸೆ ಭಿನ್ನ ಭಿನ್ನ ಅರ್ಥಗಳನ್ನು ನೀಡುವ ಪ್ರಯತ್ನ ಮಾಡಿದ್ದಾರೆ. ಅನುವಾದಕನಿಗೆ 
ಯಾವ ಅರ್ಥವನ್ನು ಸ್ಹೀಕರಿಸಬೇಕೆಂಬ ಸಮಸ್ಯೆ ಉದ್ಭವಿಸುತ್ತದೆ. ಅಂತೆಯೇ, 
ತೆರಿಗೆಯ, ಆಡಳಿತಾತ್ಮಕ, ಪರಿಸರಾತ್ಮಕ, ಧಾರ್ಮಿಕ21 ಹಾಗೂ ಸಾಮಾಜಿಕ22 ಪಾರಿ 
ಭಾಷಿಕ ಶಬ್ದಗಳ ಅನುವಾದ ಕೂಡ. 

ಶಬ್ದ ಕೋಶದಲ್ಲಿ ಕೊಟ್ಟಿರುವ ಹಲವಾರು ಅರ್ಥಗಳಲ್ಲಿ ಅತ್ಯಂತ ಸೂಕ ವಾದ 
ಪದವನ್ನು ಅನುವಾದಕ ಆರಿಸಿಕೊಳ್ಳ ಬೇಕು; ಸಂವಾದಿ ಶಬ್ದ ಸಿಗದಿದ್ದಾಗ ಸಮಾಪಾರ್ಥಕ 
ಗಳನ್ನು ಅನ್ರೇಸಿಸಬೇಕು : ಹಾಗೂ ಕೆಲವೊಮ್ಮೆ ಆತ ಶಬ್ದಬ್ರಹ್ಮನೂ ಆಗಬೇಕಾಗು 
ತ್ತದೆ! ಶಬ್ದ ಸೃಷ್ಟಿಯಲ್ಲಿ ಆತನ ಜಾಣ್ಮೆ ಪ್ರತಿಭೆ ನ್ಯಕ್ತವಾಗುವುದು. ಅನುವಾದಕ 
ಶಬ್ದಕೋಶಕ್ಕೆ ಶರಣಾಗಿ *ಕನ್ನೆ ಗೆರೆ ಎಂಬುದನ್ನು 17611 tank ಎಂದು ಅನು 
ವಾದಿಸಿದರೆ ಆಭಾಸವೆನ್ಟಿ ಸುತ್ತದೆ ; ಅದು 110% 1871 ಎಂದು ಅನುವಾದಗೋಡರೆ 
ಸಾಕು. *ಪುರವರಾಧೀಶ್ವರ' ಎಂದರೆ ಥಿ001 lord of the city ಅಲ್ಲ. lord 
of the excellent city. ಕನ್ನೆನಸದಿಗೆ ಮೊದಲ ಬಸದಿ (?) ಎಂಬರ್ಥವೂ23 
ಸಮಂಜಸವೆನಿಸದು. : "ಏಕಾಂಗವೀರ' ಎಂಬುದು the 80160 hero ಎಂದಾಗಬೇಕೆ! 
ಹೊರತು hero even with ೩ single 1111025 ಎಂದಲ್ಲ. “ಎಳೆಮಕ್ತಳ್‌” 
ಎಂಬುದನ್ನು "ಎಳೆಯ ಮಕ್ಕಳೆಂದೇ?25 ಭಾವಿಸಬೇಕಾಗಿಲ್ಲ ! ಇಂಥ ಅನುವಾದಗಳಿಗೆ 
ಅನುವಾದಕನ ಅಜಾಗರೂಕತೆಯೇ ಕಾರಣವಾಗುತ್ತೆ ದೆ. 

ಒಂದೊಂದು ಭಾಷೆಗೂ ತನ್ನದೇ ಆದ ವೈಶಿಷ್ಟ ವಿರುತ್ತದೆ 5 ಅದನ್ನು ಬೇರೊಂದು 
ಭಾಷೆಯಲ್ಲಿ ತರಲು ಸಾಧ್ಯವಾಗುನ್ರೆದಿಲ್ಲ. ಭಾಷಾಂತರದಲ್ಲಿ ಉಂಟಾಗುವ ಭಾಷಿಕ 
ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಲು, ಕೆಲವೊಮ್ಮೆ ಕಷ್ಟವಾದರೂ, ಸಾಧ್ಯ. ಆದರೆ 
ಒಂದು ಭಾಷೆ ಬಿಂಬಿಸುವ ಸಂಸ್ಥೆತಿಯೆನ್ನು ಬೇರೊಂದು ಭಾಷೆಗೆ ನಿಕೃತವಾಗದಂತೆ 
ಕೊಂಡೊಯ್ಯುವ ಸಮಸ್ಯೆ ಗಂಭೀರ'ಸ್ವರೂನದ್ದು. ಈ ಮಾತು ಶಾಸನಾನುವಾದಕ್ರೂ 
ಅನ್ವಯವಾಗುತ್ತದೆ. 

ಶಾಸನಾನುವಾದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸೆಂಕ್ರಿಪ್ಲವಾಗಿ ಹೀಗೆ ಸೂಚಿಸ 
ಬಹುಮ. 
]. ಶಾಸನಗಳ ಭಾಷೆಯನ್ನು ಸರಿಯಾಗಿ ಗ್ರಹಿಸಿ ಅರ್ಥಮಾಡಿಕೊಳ್ಳುನ್ರೆದು ; ಪವ 

ಗಳನ್ನು ಬಿಡಿಸಿ ಸಠಿಯಾಗಿ ಅನ್ವಯವನ್ನು ಮಾಡಿಕೊಳ್ಳು ವುದು. 
೧. ಶಾಸನ ಬಿಂಬಿಸುವ ಸಂಸ್ತತಿಯನ್ನು ಅದರ ಶನ್ರೈಲೆ ಸಹಿತವಾಗಿ ತಿಳಿದುಕೊಳ್ಳು 
ವುದು ; ಅನುವಾದದಲ್ಲಿ ಆನೀ ಸಾಂಸೃತಿಕ ಚಿತ್ರವನ್ನು ಮೂಡಿಸುವ್ರೆದು. 
ಪಾರಿಭಾಸಿಕ ಸದಗಳಿಗೆ ಸೂಕ್ತ ಸಂ ಇದಿಯನ್ನು ಬಳಸುಪುದು ; ಸಾಧ್ಯವಾಗದೆಡೆ 


ಸಮಾಸಾರ್ಥಕಗಳನ್ನು ನೀಡುವುದು ; ಇಲ್ಲವೇ ವಿವರಿಸುವುದು. (ಇದೂ ಸಾಧ್ಯ 


ಮಾನವಿಕ ಕರ್ಣಾಟಕ 


ವಾಗದ ಸಂದರ್ಭಗಳಲ್ಲಿ ಮೂಲನನ್ನೇ ಲಿಪ್ಯಂತರಿಸಿ ಕೊಡಬೇಕಾಗುತ್ತದೆ.) 

iy ಆಯಾ ಭಾಷೆಗೆ ನಿಷ್ಕ ವಾಗಿರುವೂಥದು. ಮೂಲ ಪದ್ಯಗಳಲ್ಲಿ ಲಿರುವ ಭಾಷೆ, 
ವಸು, ತೌ ಛಂದಸ್ಸು, ಕಲಾವ್ಬೆ ಶಿಷ್ಟ PY ಗಳನ್ನು ಅನುವಾದದಲ್ಲಿಯೂ ತರಲು ಪ ಸ್ರಯತ್ಮಿ 

ಸುವುದು ; ಎಷ್ಟು ಸಾಧ್ಯವೋ ಅಷ್ಟ ರಮಟ್ಟಿ ಗಾದರೂ ಮೂಲ ಗದ್ಯ ಪ ನದ್ಯಗಳಲ್ಲ 

ರುವ ಚಮತ್ಥಾರನನ್ನು ಶೆ ಷೆಯನ್ನು ಅನುವಾದನನ್ಲಿ ಹೊಮ್ಮಿಸಲು ಯೆತ್ಪಿಸು 

ವುದು. 

5. : ಮೂಲದ ಯಥಾರ್ಥತೆ, ವಾಚನೀಯತೆ, ಶೈಲಿ, ಅವಧಾರಣೆ ಜಾ ಒತ್ತು 
ಇವುಗಳನ್ನು ಅನುವಾದದಲ್ಲಿ ತರುವದು. 

6. ಒಟ್ಟಿ ನಲ್ಲಿ ಅನುವಾದದಲ್ಲಿ ಮೂಲ ಭಾಷೆ ವಸ್ತು, ಸುಸ್ತೃತಿಯನ್ಲಿ ವಿರುವ ಎಲ್ಲ 
ಪ್ರಧಾನಾಂಶಗಳನ್ನು ಆದಷ್ಟೂ ಸರಿಣಾಮಕಾರಿಯಾಗಿ ತರುವುದು, ಇತ್ಯಾದಿ. 
ಶಾಸನಗಳು ಕೇವಲ ಘಾಸಿ ದಾಖೆಗಳಷ್ಟೇ ಅಲ್ಲ. ಆದ್ದರಿಂದ ಅವುಗಳ 

ಅನುವಾದಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಅಂಶಗಳು ಮಾತ್ರ ಬಾ ಸಾಕು ಎಂಬ 

ಅಲ್ಪತೃನ್ತಿ ಸಾಧುವಲ್ಲ. ಶಾಸನಗಳು ಜನತೆಯ ಸಾಹಿತ್ಯಿಕ ಸಾಂಸ್ತ ತಿಕ ಸಂಪತ್ತು 

ಸಹ. ಆದ್ದರಿಂದ ಅನುವಾದಕ bilingual ಅಷ್ಟೇ ಆಗಿದ್ದರೆ ಸಾಲದು 0[0]- 

tural ಕೂಡ ಆಗಿರಬೇಕಾಗುತ್ತದೆ. ಎಂದರೆ ಶಾಸನಾನುವಾದದ ಗುಣಮಟ್ಟ, 

ಯಶಸ್ಸು ಅನುವಾದಕನ ಸಾಹಿತ್ಯಿಕ ಧೋರಣೆ, ಭಾಷಾ ಸಂಸತ್ತು, ವಿಷಯ ಜ್ಞಾನ26 


ಹಾಗೂ ಪ್ರತಿಭೆ ಪಾಂಡಿತ್ಯಗಳನ್ನು ಅವಲಂಬಿಸಿರುತ್ತ ಣ್ಪೆ 


ಅಡಿ ಟಿಪ್ಪಣಿಗಳು 


1 ಎ. ಕ. 1[[ ನಂಜನಗೂಡು 219 

2 ಅದೇ, ನಂಜನಗೂಡು 286 

ತಿ ಎಕ] (ರೈಸ್‌ ಅವರ ಪರಿಪ್ಟೃತ ಅವೃತ್ತಿ)-ಶಾಸನಸಂಖ್ಯೆ 66 
4 ಅದೇ, ಭಾಷಾಂತರ, ಪುಟ 71 

5 ಎ. ಕ. ೪ ಚನ್ನರಾಯಪಟ್ಟಣ 198° 
6 ಎ.ಕ. x ದಾವಣಗೆರಿ 25 

7 ಅದೇ ಭಾಷಾಂತರ, ಪುಟ 33 

8 ಸೌತ್‌ ಇಂಡಿಯನ್‌ ಇನ್‌ಸಿ ಓಸ್ಸನ್ಸ್‌? IV ಶಾಸನಸಂಖ್ಯೆ 260 
PB ಕ (ಕೈಸ್‌ ಅವೃತ್ತಿ): ಬೇಲೂರು 58 

10 ಎ.ಕ, 1/[[, ಮದ್ದೂರು 16 


11 =e. x, ಚಿಕ್ಕನಾಯಕನಹಳ್ಳಿ 21 

12 ಅದೇ, ಭಾಷಾಂತರ ಪುಟ 77 

13% ಒ.ಈ Il, ಶ್ರವಣಬೆಳಗೊಳ 420 

14 ಅದೇ, ಭಾಷಾಂತರ, ಪುಟ 496 

15 ಎಂ.ಎ.ಆರ್‌. 1927 _ಕಾಸನಸಂಖ್ಯೆ 34 

16 ಅಡಿ ಪುಟ 33 

17 ಎ.ಕ. 11 (ರಾ. ನರಸಿಂಹಾಚಾರ್ಯರ ಅವೃತ್ತಿ), ಶಾಸನಸಂಖ್ಯೆ 234 

18 ಈ ಅಂಶದತ್ತ ನನ್ನ ಗಮನ ಸೆಳೆದನರು ಶ್ರೀ ಎಸ್‌.ಎಸ್‌. ಜಾಗೀರದಾರರು- 

19 ಡಾ. ಬಾರಾ. ಗೋಪಾಲ : ಶಾಸನಗಳ ಭಾಷಾಂತರ-ವಿಶಿಸ್ಟ ಸಮಸ್ಯೆಗಳು 
ನಾಗವಲ್ಲಿ, ಭಾಗ ೩, ಪುಟ ೧೭೮ 

20 ಅದೇ; ಹಾಗೆಯೇ ತುಳಸೀ ಶಬ್ದ 

21 ಧರ್ಮಕ್ಕೆ ಸಂಬಂಧಿಸಿದ ಹೆಸರುಗಳು, ದೈನದ ಹೆಸರುಗಳು ಇತ್ಯಾದಿ. ಉದಾ 
ಹೆರಣೆಗೆ ವಿಶಿಷ್ಟ ಅರ್ಥವುಳ್ಳ ಮಡಿ ಮೈಲಿಗೆ, ಪಾಪ ಪುಣ್ಯ, ಮಾಯೆ ಲೀಲೆ 
ಇತ್ಯಾದಿ, ತತ್ವಶಾಸ್ತ್ರ ಅಥವಾ ವೇದಾಂತಕ್ಕೆ ಸಂಬಂಧಿಸಿದ ಶಬ್ದ ಸಮು 
ದಾಯಗಳು, 

22 ವರ್ಣಾಶ್ರಮ ಜಾತಿ ವ್ಯವಸ್ಥೆ ಇತ್ಯಾದಿಗಳಿಗೆ ಸಂಬಂಧಿಸಿದೆ ಶಬ್ದಗಳು, 
ಬಾಂಧನ್ಯ ಸೂಚಕ ಶಬ್ದಗಳು ಮುಂತಾದವು ಉದಾಹರಣೆಗೆ ಅಣ್ಣ-ತಮ್ಮ 
ಇತ್ಯಾದಿ. 

23 ಡಾ. ಎಂ ಚಿದಾನಂದೆಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನೆ 
ಪುಟ 88 

24 Derret: The Hoysalas, ೫. 77 

25 ಎಕ. Ill (ರೈಸ್‌ ಆನ ತ್ತಿ), ನಂಜಸಗೂಡು 97, ಭಾಸಾಂತೆರೆ ಪುಟ 104 

26 “ಖಕೆಂದರೆ ಭಾಷಾ ಪ್ರಭುತ್ವನಲ್ಲಡೆ ಭಾಷಾಂತೆರಿಸತೊಡಗುವುದೆಂದರೆ ಈಜಲು 
ಗೊತ್ತಿಲ್ಲದೆನರೆ ನೀರಿಗಿಳಿದಂತೆ ; ಹಾಗೆಯೇ ವಿಷಯ ಜ್ಞಾನವಿಲ್ಲದೆ 
ಭಾಸಾಂತೆರಕ್ಕೆ ತೊಡಗೆುವ್ರೆಸೆಂದರೆ ನೀರೇ ಇಲ್ಲದಿರುವ ಪ್ರದೇಶದಲ್ಲಿ ಈಜಲು 
ಯತ್ನಿ ಸಿದಂತೆ ಆಗುತ್ತೆದೆ.?--ನಾಗನಲ್ಲಿ, ಭಾಗ ಕ, ಪುಟ ಆಳ 

ಆಧಾರಗಳು 


1) 
2) 


ಶಾಸನಾನುವಾದ - ಕೆಲವು ಸಮಸ್ಯೆಗಳು ೫೫ 


ನಾಗವಲ್ಲಿ, ಭಾಗೆ 3 (1979) 
ನಲನತ್ಕೊಂಬತ್ತೆನೆಯ ಅಖಿಲ ಭಾರತ ಕನ್ನಡೆ ಸಾಹಿತ್ಯ ಸಮ್ಮೇಳನದೆ 
ಭಾಷಾಂತರ ಗೋಸ್ಕಿಯಲ್ಲಿ ಡಾ. ಸಿ. ಪಿ. ಕೃಷ್ಣ ಕುಮಾರ" ಮಾಡಿದ 


ಅಧ್ಯಕ್ಷ ಭಾಷಣ (1976) 


೫೬ 


ಮಾನನಿಕ ಕರ್ಣಾಟಕೆ 


ಶ್ರೀ ಎಸ್‌. 

ಗಳು, ಮಾನವಿಕ ಕರ್ಣಾಟಕ, ೭ ;೪ 

ಶ್ರೀ ಎನ್‌. ಎಸ್‌. ಶಾರದಾಸ್ರಸಾದ್‌ : ಕಾದಂಬರಿಯ ಅನುವಾದ ; 

ಕೆಲವು ಸಮಸ್ಯೆಗಳು, ಮಾನವಿಕ ಕರ್ಣಾಟಕ, ೮;೧ 

ಶ್ರೀ ಎಚ್‌.ಎಸ್‌. ಹರಿಶಂಕರ್‌ : ಸಂಸ್ಮತಿಯಿಂದ ಸಂಸ್ಕೃತಿಗೆ, ಮಾನವಿಕ 
ನು ಸು 

ಕರ್ಣಾಟಕ, ೮,೪ 

ಶ್ರೀ ಎಚ್‌. ಎಂ. ನಾಗರಾಜರಾವ್‌ : ಭಾಷಾಂತರಕಾರನ ಪಾಕಶಾಶೆ 

ಯಲ್ಲಿ, ಮಾನವಿಕ ಕರ್ಣಾಟಕ, ೯; ೪ ಸ 

ಶ್ರೀ ಎಚ್‌. ಎಸ್‌. ಹರಿಶಂಕರ್‌ : ಭಾಷಾಂತರದಲ್ಲಿ ಪರ್ಯಾಯ ಪದಗಳು 


ಮಾನವಿಕ ಕರ್ಣಾಟಕ, ೧೨;೧ 


ಶ್ರೀಧರಮೂರ್ತಿ : ಭಾಷಾಂತರದಲ್ಲಿ ಸಾಂಸ್ಕೃತಿಕ ತೊಡಕು. ' 


ಕೆ. ಕೇಶವಮೂರ್ತಿ 


ಧರ್ಮಗಳಲ್ಲಿ ಯೋಗ 


1 


ಯೋಗೇನ ಚಿತ್ತಸ್ಯ ಪದೇನ ವಾಚಾಂ | 
ಮಲಂ ಶರೀರಸ್ಯತು ವೈದ್ಯಕೇನ | 
ಯೋಪಾಕೆರೋತ್ತಂ ಪ್ರವರಂ ಮುನೀನಾಂ | 
ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ || 
ಪುರಾಣೇತಿಹಾಸಗಳ ಕಾಲವಾದ ಮೇಳೆ ನಾವ್ರೆ "ಮತ'ಗಳ ಕಾಲಕ್ಕೆ ಪ್ರವೇಶಿಸು 
ತ್ರೇನೆ. ಆ ಕಾಲದಲ್ಲಿ ಜೈನ ಮತ್ತು ಬೌದ್ಧ ಮತಗಳು ಜನತೆಯ ಮೇಲೆ ಹಚ್ಚು 
ಪ್ರಭಾವ ಬೀರಿದ್ದವು. | 


ಜೈನಧರ್ಮದಲ್ಲಿ ಯೋಗೆ 
"ಯೋಗ ಶಬ್ದಕ್ಕೆ ಜೈನಧರ್ಮದಲ್ಲಿ "ಜೋಡಿಸು' ಎಂಬ ಅರ್ಥವಿದೆ. ಉದಾ 
ಹರಣಾರ್ಥವಾಗಿ ಹರಿಭದ ಸೂರಿಯ "ಯೋಗವಿಂಶಕಾ' ಗ್ರಂಥದಲ್ಲಿ “ಮುಕ್ಬೇಣ 
ಜೋಯಣಂ ಓ ಜೋಗೋ' ಎಂದಿದೆ. ಪ್ರಾಕೃತದಲ್ಲಿ "ಜೋಯಣಂ' ಎಂದರೆ 
"ಜೋಡಿಸುವೆದು' ಎಂದರ್ಥ. ಅಂತೆಯೇ ಯಶೋವಿಜಯೆಕೈತವಾದ "ದ್ವಾತ್ರಿಂಶಿಕಾ? 
ಗ್ರಂಥದಲ್ಲಿ, 4“ಮೋಕ್ಷೇಣ ಯೋಜನಾಜೀನ ಯೋಗೋಹ್ಯತ್ರ ನಿರುಚ್ಯತೇ? ಎಂದು 
ಹೇಳಿಷೆ. ಇಲ್ಲಿ "ಯೋಜನಾ' ಎಂದರೆ "ಜೋಡಿಸುವುದು ಎಂದೇ ಅರ್ಥ. 
ಜಿನಾಗಮದಲ್ಲಿ ಕೆಲನೆಡಿ ಯೋಗ ಶಬ್ದಕ್ಕೆ? "ಧ್ಯಾನ' ವೆಂಬ ಅರ್ಥವನ್ನು 
ಕಲ್ಪಿಸಲಾಗಿದೆ. ಸಾಮಾನ್ಯವಾದ ಧರ್ಮಾನುಷ್ಮಾನಗಳೆಲ್ಲವನ್ನೂ ಯೋಗಾಂಗಗ 
ಳೆಂದು ಭಾವಿಸಿದ್ದರೂ ಮೋಕ್ಷ ಪ್ರಾಸ್ನಿ ಗೆ ಸಮೀಪವಾದ ಪೊರ್ವಕಾಲಿಕ ಧ್ಯಾನವನ್ನು 
«ಯೋಗ ಎಂದು ಭಾನಿಸಲಾಗಿದೆ. 
«ಆತಸ್ತು ಯೋಗೋಯೋಗಾನಾಂ ಯೋಗಃ ಸರ ಉದಾಹೃತಃ | 
ಮೋಕ್ಷಯೋಜನ ಭಾವೇನ ಸರ್ವಸಂನ್ಯಾಸಲಕ್ಷ ಣಃ ||” 


ಅಂದಕೆ "ಜೀವನ್ಮುಕ್ತ'ರಾದ ಯೋಗಿಗಳು ದೈಹಿಕ್ಕ ವಾಚಿಕ ಹಾಗೂ ಮಾನಸಿಕ ಕ್ರಿಯೆ 


8 


೫೮ ಮಾನವಿಕ ಕರ್ಣಾಬಿಕ 


ಗಳೆಲ್ಲನನ್ನೂ ಸಂಕ್ಷಯೆಸ ಕೊಂಡು ಬಾಹ್ಯ ಸ “ಬಂಧವನ್ನು ಫೆಡಿದು ಸರ್ವ ಸಂನ್ಯಸ್ತೆ 


ರಾಗಬೇಕು. 
ly ಜಿನಾಗಮದಲ್ಲಿ ಉಕ್ತ ವಾಗಿರುವ ಈ ಧ್ಯಾನವು ಆರ್ತ, ರೌದ್ರ, ಧರ್ಮ ಮತ್ತು 


ಶುಕ್ಲ ಎಂದು ನಾಲ್ಕು ಬಗೆಯಾಗಿ ಸೆ... ಆರ್ತ ಚ ರೌದ್ರ ಧ್ಯಾನಗಳು ರಜಸ್ತಮೋ 
ಗುಣಾದ್ವಿ ತೆಗಳಾದ್ದ ರಿಂದ ಅಭ್ಯಸಿಸಲು ಇವು ಯೋಗ ಕವಳಿ: ಧರ್ಮ ಮತ್ತು ಶುಕ್ಲ 
ಧ್ಯಾನಗಳು ಯೋ ಗೋಸೆ ಯುಕ ವಾದವು. ಮೋಕ್ಷ ಪ್ರಾಸ್ತಿಯಲ್ಲಿ ಅ, ಇ, ಉ ಖಯ, 

ಲೃ-ಈ ಪಂಚ ಹೃಸ್ವಾಕ್ಷರ ಉಚ್ಛಾ ರ ಪ್ರಮಾಣದ ಕಾಲನಿಜಿಯನ್ನು ವಾಗ ಮಾಡುವೆ 
ಧ್ಯ್ಯಾ ಸಯೋಗವನ್ನು ಶುಕ್ಲ ಧ್ಯಾನ ನಡದು 'ಕರೆಯಲಾಗಿದೆ. ಇದೇ ನಿಜವಾದ ಮೋಕ್ಷ 
ಸಾಧೆನಯೋಗ. ಈ ಅಸಸ್ಥೆ ಯೆನ್ಲಿರುವ ಯೋಗಿಯು. ಅಕ್ಕ ಸಂತೆ ಶುದ್ಧನೂ, ಸಂಕಲ್ಪ 
ವಿಕಲ್ಪರಹಿತನೂ ಆಗಿರುತ್ತಾ ನೆ. 

ಈ ಧ್ಯಾನವ ಅ ಸರಿಶುದ್ಧವೂ, ನೋಕ್ಷಸಾಧೆನವೂ ಆಗಿದೆ. ಅಲ್ಲದೆ ಇದು 
«ಸರ್ವದುಃಖ ವಿನಾಶಕ”. ಸಮಾಧಿ” 3, ಧ್ಯಾನಶತಕೆ, ಧ್ಯಾನದೀನಿಕಾ ಮೊದಲಾದ 
ಅನೇಕ ಗ್ರಂಥಗಳು ಈ ಧ್ಯಾನದ ಬಸ್ಗೆ ವಿವರವಾಗಿ ಹೇಳಿವೆ. 

ಜೈ ನದರ್ಶನದಲ್ಲಿ ಮೋಕ್ಷಕ್ಕಿರುವ ಮೂರು ಸಾಧೆನಗಳು- -(೧) ಸಮ್ಯಗ್ನರ್ಶನ 
(೨) ಡೆ ಜ್ಞಾ ನ ಮತ್ತು (೩) ಸಮ್ಯಕ್ಟ್ರಾ ರಿತ್ರ 

ದರ್ಶನ? ನಬ ಶಬ ಕ್ಕ ಶ್ರದ್ಧಾ ಎಂದು ಅರ್ಥ. *ತತ್ವಾರ್ಥಸೂತ್ರ?ದಲ್ಲಿ, 
“ತ್ತತ್ರಾ ನಂ ಸನ್ಯುಗ್ನರ್ಶನಂ” (೧-೨) ಎಂದು ಹೇಳಿವೆ. ಸಮ್ಯಗ್ವ ರ್ಶನ 
ವೆ೨ದರೆ ತನ ಆತ್ಮದಲ್ಲಿ ದೃಢವಿಶ್ವಾಸ. ಸಮ್ಯಕ್‌ ಜ್ಞಾನವೆಂದರೆ ಆತ್ಮಜ್ಞಾನ, ಆತ್ಮ 
ಶಕ್ತಿಯಲ್ಲಿ ವಿಶ್ವಾಸ, ಆತ್ಮಶಕ್ತಿಯ ಜ್ಞಾನ ; ಇನ್‌ಗಳಿಗನುಗುಣವಾದ ಇ ಡತೆಯೇ 
ಸಮ್ಯಕ್‌ ಚಾರಿತ್ರ. ಈ ಮೂರು ಬಗೆಯ ಸಾಧೆನಗಳನ್ನು *ತ್ರಿನಿಧಯೋಗ'ವೆ:ದು 
ಪರಿಗಣಿಸಲಾಗಿವೆ. ತತ್ವಾರ್ಥಸೂತ್ರಮೆಬ ಗ್ರಂಥದಲ್ಲಿ, 

ಸಮ್ಯಗ್ನರ್ಶನ ಜ್ಞಾನ ಚಾರಿತ್ರಾ ಣಿ ಮೋಕ್ಷ ಮಾರ್ಗಃ (೧-೧) 
ಎಂದು ಹೇಳಿವೆ, ಅಂದರೆ ಈ ಮೂರೂ ಮೋಕ್ಷಕ್ಕೆ ಕಾರಣ. ಇನ್ರೆಗಳನ್ನು ಜೈನ 
ಧರ್ಮದಲ್ಲಿ "ರತ್ನ ತ್ರಯೆ'ವೆ೨ಬ ಸುಜ್ಞೆಯಿಂದ ವ್ಯ ವ್ಯವಹರಿಸುತ್ತಾರೆ. 

ತತಃ ರ್ಥಸೂತ್ತ ತ್ರದಲ್ಲಿ ಶರೀರ, ವಚನ ಮಟ ಮನಸ್ಸು. ಇವ್ರೆಗಳ ಕ್ರಿಯೆಗೆ "ಯೋಗ? 
ವೆಂಬ ತಸ ಕೊ ್ಸಿನ್ನಾರೆ. ಸನ್ಯುಕ್ಸಾರಿತ್ರದ ಸಿದ್ಧಿಗಾಗಿ ಹೇಳಿರುವ ಸ್ರಮುಖವಾದ 
ಪಂಚಮಹಾನ ತಗಳೂನ - ಅಹಿ೨ಸಾ, ಸ ಅಕ್ಕೆ ಯ್ಯ ಬ್ರಹ್ಮಚರ್ಯ ಹಾಗೂ 
ಅಪರಿಗ್ರಹ. ಇವೆ ಪಾತಂಜಲಯೋಗದರ್ಶನದ “ನಿಯಮಕ್ಕೆ. ಸಂಪಾದಿಯಾದುದು. 
ಇನನ್ನು ಅಣುವ್ರ3'ಗಳೆ ದೂ ಕರೆಯುತ್ತಾರೆ. ಉಳಿದ ಸಪ್ತಾಂ”ಗಳು ಜೆನಾಗಮ 
ಪ್ರೋಕ್ತವಾದ ನಿಫ್ಯಾತ್ವ, ಸಾಸ್ವಾದನ. ಮಿಶ್ರ, ಸಮ್ಯಗ್ಗರ್ಶನ, ದೇಶವಿರತಿ, ಶ್ರಮತ್ತ, 
ಅಪ್ರಮತ್ತ, ಅಪೂರ್ನಕೆರಣ, ಆಸಿವೃತಿ ಕರಣ, ಸೂಕ್ಷ್ಮ ಸಾಂಸರಾಯ್ಕೆ ಉಪಶಾಂತ 
ಮೋಹ, ಕ್ಷೀಣನೋಹ, ಸಂಯೋಗ ಕೇವಲ ಹಾಗೂ ಅಯೋಗ ಕೇವಲ- -ಎಂಬ 


ನ ಸಾ ಸಜ 
ನ ಟ್‌ 
SS p 


ಧರ್ಮಗಳಲ್ಲಿ ಯೋಗ ೫೯ 


ಹದಿನಾಲ್ಕು ಗುಣಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಾನೇಶಗೊಳ್ಳು ಪ್ರವ. ಇವುಗಳ 
ವಿವರಣೆ "ಗುಣಸ್ಥಾನ ಕ್ರಮಾರೋಹ', «ಕರ್ಮಗ್ರಂಥ', "ಕರ್ಮ ಪ್ರಕೃತಿ? ಮೊದಲಾದ 
ಗ್ರಂಥಗಳಲ್ಲಿದೆ. 
“ಮಿತ್ರಾತಾರಾ ಬಲಾ ದೀಪ್ರಾಸ್ಮಿರಾ ಕಾಂತಾ ಪ್ರಭಾ ಪರಾ | 
ನಾಮಾನಿ ಯೋಗದೃಸ್ಟೀನಾಂ I> 
ಎಂಬ ಅಷ್ಟವಿಧ ಯೋಗದೃಷ್ಟಿಯು ಜೈನಧರ್ಮದಲ್ಲಿ ಕಾಣುತ್ತದೆ. ಅಲ್ಲದೆ 
ಅಧ್ಯಾತ್ಮಂ ಭಾವನಾಧ್ಯಾನಂ ಸಮತಾ ವೃನ್ತ ಸೇಕ್ಷಯಃ | 
ಯೋಗಃಪಂಚವಿಧಃ ಪ್ರೋಕ್ತಃ ಯೋಗಮಾರ್ಗವಿಶಾರರೈಃ ॥| 
ಎಂಬ ವಚನದಲ್ಲಿ ಐದು ವಿಧವಾದ ಅಧ್ಯಾತ್ಯಾದಿ ಅವಾಂತರ ಯೋಗಗಳ ಸ್ಪಷ್ಟವಾದ 
ಉಗ್ಲ್ಲೇಖನಿದೆ. ಅಲ್ಲದೆ ಹರಿಭದ್ರ ಯೆಶೋವಿಜ ಯಾದಿ ಕೆಲವು ಗ್ರಂಥಗಳಲ್ಲಿ, 
“ಇಚ್ಛಾಂ ಶಾಸ್ತ್ರಂ ಸಾಮರ್ಥ್ಯಮಾಶ್ರಿತ್ಯ ತ್ರಿವಿಧೋಪ್ಯಯಂ | 
ಗೀತಯೇ ಯೋಗಶಾಸ್ತ್ರಚ್ಹೈರ್ನಿರ್ವ್ಯಾಜಂ ಯೋ ವಿಧೀಯಕೇ ||” 
ಎಂದು ಇಚ್ಲಾಶಾಸ್ತ್ರ ಸಾಮರ್ಥ್ಯ ಆಶ್ರಿತವಾದ ತ್ರಿವಿಧ ಯೋಗದ ವರ್ಣನೆಯಿದೆ. 
ಜಿನಾಗಮವಲ್ಲಿ ಆತ್ಮನನ್ನು-.-ಬಹಿರಾತ್ಮಾ , ಅಂತೆರಾತ್ಮಾ ಮತ್ತು ಪರಮಾತ್ಮಾ 
ಖಂಡು ಮೂರು ವಿಧವಾಗಿ ನಿಭಾಗಿಸಿದ್ದಾರೆ. ಪರಮಾತ್ಮ ಪದವನ್ನು ಪಡೆಯುವ 
ಸಾಧನವೇ ಯೋಗವೆಂಬುದು ಜೈ ನಸಿದ್ಧಾಂತ. 


ಬೌದ್ಧಧರ್ಮದಲ್ಲಿ ಯೋಗ 

ಐತಿಹಾಸಿಕ ಸಂಶೋಧನೆಯ ರೀತ್ಯಾ ಜೈನಧರ್ಮದ ನಂತರವೇ ಬೌದ್ಧ ಧರ್ಮದ 
ಉದಯವಾಯಿತು. ಕ್ರಿ.ಶ. ಮೂರನೇ ಶತಮಾನದಲ್ಲಿ ರಚಿತವಾಯಿತೆಂದು ಹೇಳ 
ಲಾದ "ಗುಹ್ಯಸಮಾಜ' ನೆಂಬ ತಾಂತ್ರಿಕ ಗ್ರಂಥದಲ್ಲಿ ಬೌದ್ಧ ಯೋಗದ ವಿವರಣೆಯಿದೆ. 
ಇದರ ಹದಿನೆಂಟನೇ ಅಧ್ಯಾಯದಲ್ಲಿ ಕೆಲನ ಪಾರಿಭಾಷಿಕ ಸದಗಳನ್ನು ಉಲ್ಲೇಖಿಸು 
ವಾಗ "ಉಪಾಯೆ'ವೆಂಬ ಶೆಬ್ದನಿದೆ. "ಯೋಗ'ದ ದೃಷ್ಟಿಯಿಂದ ಈ ಶಬ್ದವು ಗಮ 
ನಾರ್ಹವಾದುದು. ಮುಂಡೆ ವಿವರಿಸುವ ಬೌದ್ಧ ಯೋಗವು ಬಹುತೇಕ ಈ ಗ್ರಂಥ 
ವನ್ನು ಕುರಿತದ್ದಾಗಿದೆ. 

ಉಪಾಯ' ಶಬ್ದವನ್ನು ವಿವರಿಸುತ್ತಾ ಅದರ ನಾಲ್ಗು ಪ್ರಭೇದಗಳಾದ. ಸೇವಾ, 
ಉಪಸಾಧನ, ಸಾಧನ ಮತ್ತು ಮಹಾಸಾಧನ- -ಗಳನ್ನು ಹೇಳಲಾಗಿದೆ. ಇದರಲ್ಲಿನ 
ಸೇವಾ'ವನ್ನು “ಸಾಮಾನ್ಯ ಸೇವಾ' ಮತ್ತು "ಉತ್ತಮ ಸೇವಾ' ಎಂದು ವಿಭಾಗಿಸ 
ಲಾಗಿದೆ. ಈ "ಉತ್ತಮ ಸೇವಾ'ವನ್ನೇ “ಜ್ಞಾ ನಸುಧಾ' ಎಂದು ಕರೆಯಲಾಗಿದೆ. ಈ 
ಸೇವೆಯಲ್ಲಿ ಸಿದ್ಧನಾಗಲು ಸಾಧಕನಿಗೆ ಪ್ರತ್ಯಾಹಾರ, ಧ್ಯಾನ, ಪ್ರಾಣಾಯಾಮ, 


೬೦ ಮಾನವಿಕ ಕರ್ಣಾಟಿಕ 


ಎ 
ಧಾರಣಾ, ಅನುಸ್ಮೃತಿ ಮತ್ತು 
ಮೆದು ವಿವರಿಸಲಾಗಿದೆ. 


"ಪ್ರತ್ಯಾಹಾರ'ವೆಂದರೆ ಇಂದ್ರಿಯ ನಿಗ್ರಹ. ಐದು ಧ್ಯಾನೀ ಬುಡ್ಡರ ನ ಕ | 
ಐನು ಇಷ್ಟ ನಿಷಯೆಗಳ ಮೇಲೆ ಮನಸ್ಸನ್ನು ಸ್ಕಿರಗೊಳಿಸ.ವಿಕಯೇ ಧ್ಯಾನ. ಈ ' 


ಧ್ಯಾನದಲ್ಲಿ ವಿತರ್ಕ, ವಿಚಾರ, ಪ್ರೀತಿ, ಸುಖ ಮತ್ತು ಏಕಾಗ್ರತೆಗಳೆಂಬ ಐದು ಭೇದ 
ಗಳನ್ನು ಹೇಳಲಾಗಿದೆ. ಹ್‌ 
ಪ್ರಾಣವಾಯು ನಿರೋಧವೇ ಪ್ರಾಣಾಯಾಮ.  ಸಂಚಭೂತಾತ್ಮಕ ಅಥವಾ 
ಸಂಚವಿಧ ಜ್ಞಾನ ಸ್ವರೂಪವೇ “ಪ್ರಾಣವಾಯು. ಜೈನಯೋಗವು ಪ್ರಾಣಾ 
ಯಾಮನ್ರೆ ಅನಗತ್ಯವೆಂದು ಹೇಳಿದರಿ ಬೌದ್ಧ ಯೋಗವು ಅದನ್ನು ಅಗತ್ಯವೆಂದು 
ಸಾರಿದೆ ಬ 
ನಾಲ್ಬನೇ ಅಂಗವೇ ಧಾರಣೆ. ಉಪಾಸಕನು ತನಗೆ ಪ್ರಿಯವಾದ ಮಂತ್ರವನ್ನು 
ಹೃದಯ ಕಮಲದಲ್ಲಿ ಧ್ಯಾನ ಮಾಡುವುದೇ ಧಾರಣೆ. : ಇದು ಇಂದ್ರಿಯ ನಿಗ್ರಹಕ್ಕೆ 
ಕಾರಣವಾಗುತ್ತದೆ. ಧಾರೆಣಾಂಗವನ್ನು ಶ್ರದ್ಧಾಪೂರ್ವಕವಾಗಿ ಅಭ್ಯಸಿಸುವ್ರೆದರಿಂದ 
ಿಮಿತ್ತ' ಅಥವಾ *ಚನುತ್ಕಾರಪೂರ್ಣ' ಎಂಬ ಚಿಹ್ನವು ದೃಗ್ಲೋಚರವಾಗುತ್ತದೆ. 


ದೃಸ್ಟಿ ಗೋಚರವಾಗಬಹುದಾದ ಈ ಚಿಹ್ನೆಗೆ ಐದು ಪ್ರಕಾರಗಳಿವೆ. ಮೊದಲು 


ಮರೀಚಿಕಾ ಚಿಹ್ನವ್ರೆ ಚಿತ್ತಾಕಾಶದ ಮುಂದೆ ಪ್ರಕಟವಾಗುವುದು. ಎರಡನೆಯ 
ಹಂತದಲ್ಲಿ ಧೂಮಾಕಾರವಾಗಿಯೂ, ಮೂರನೆಯ ಹಂತದಲ್ಲಿ ಮಿಣುಕು ಹುಳುವಿನ 
ರೂಸವಾಗಿಯೂ, ನಂತರ ನಾಲ್ಕನೆಯ ಚಿಹ್ನವು ಪ್ರಕಟವಾಗಿ ಕೊನೆಯಲ್ಲಿ ಮೇಘೆ 
ರಹಿತವಾದ ಕುಭ್ರಾಕಾಶದಂತಹ ಸ್ಥಿರ ಪ್ರಕಾಶವುಳ್ಳ ಚಿಹ್ನವು ಗೋಚರಿಸುವುದು. 

ನಂತರ ಅನುಸ್ಕೃೃತಿ. ಯಾವ ಪದಾರ್ಥದ ನಿಮಿತ್ತವಾಗಿ ಯೋಗಸಾಧನೆ ಯು 
ಪ್ರಾರ:ಭವಾಗುನೆಜೋ ಅಂತಹ ಪದಾರ್ಥದ ಅನವಚ್ಛಿನ್ನವಾದ ಧ್ಯಾನವೇ 
"ಅನುಸ್ಮೃತಿ' ಈ ಅನುಸ್ಕೃತಿಯೆ ಅನಂತಾಭ್ಯಾಸದಿಂದ ಪ್ರತಿಭಾಸದ ಉತ್ಪತ್ತಿ 
ಯಾಗುತ್ತಸೆ, "ಪ್ರಜ್ಞಾ' ಮತ್ತು "ಉಪಾಯೆ' ಈ ಉಭಯ ತತ್ತ್ವಗಳ ಸಂಯೋಗ 
ದಿಂದ ಸೃಷ್ಟಿಯಲ್ಲಿರುವ ಸಮಸ್ತ ವಸುಗಳೂ ಒಂದು' ಪಿಂಡೆದಂತೆ. ಭಾಸವಾಗುವುವು. 
ಆ ನಿಂಡರೊಸವಾದ ಸಮಸ್ತ ವಸ್ತುಗಳೂ ಬಾಹ್ಯ ಪ್ರಪಂಚವನ್ನು ಧ್ಯಾನ ಮಾಡುವುದ 
ರಿಂದ ಸಮಾಧಿರೂನನಾನ ಅಲೌಕಿಕ ಜ ಸ್ಹಿನದ ಉಸಲಬ್ಧಿಯು ಶೀಘ್ರವಾಗಿ ಆಗುವುದು, 

ಇದಾದನಂತರ "ಉಸಸಾಧೆನ'ಗಳೇ ದೈವ ಸಾಕ್ಸಾತ್ಕಾರಕ್ಕೆ ಕಾರಣವೆಂದು ಹೇಳ 
ಲಾಗಿಸೆ. ಷಣ್ಮಾಸಗಳು ಏಕಪ್ರಕಾರವಾಗಿ ಈ ಉಪಸಾಧನೆಗಳನ್ನು ಸಾಧಕನು ಉಪಾ 
ಸಿಸಬೇಕು. ಈ ಅವಧಿಯಲ್ಲಿ ದೈವ ಸಾಕ್ಸಾತ್ಕಾರವಾಗದಿದ್ದೆಲ್ಲಿ ಸಾಧಕನು ಮತ್ತೆ 
ಮತ್ತೆ: ಮೂರುಬಾರಿ ಇದರೆ ಅನುಷ್ಠಾನವನ್ನು ಮುಂದುವರಿಸಬೇಕು: ಇದರಿಂದಲೂ 
ಬೋಧಿ ಲಾಭವಾಗದಿದ್ದಲ್ಲಿ ಸಾಧೆಕೆನು "ಹತೆಯೋಗೆ'ವನ್ನು ಕೈಗೊಳ್ಳಿ ಬೇಕು. 


ಸಮಾಧಿಗಳೇಬ ಯೋಗಾಂಗಗಳ ಅಭ್ಯಾಸ ಅಗತ್ಯ ' 


ನ ರ  ೋ್ಟ್ಟ್ಟ್ಮುು್ಟ್ಟರಾ 


ಧರ್ಮಗಳಲ್ಲಿ ಯೋಗ ಮ 


ಹಠೆಯೋಗದಕ್ಲಿ ಸಾಧಕನು ಸಿದ್ದಿಯನ್ನು ಸಡೆ ಸಲು ದೀರ್ಪಕಾಲ ಬೇಕಾಗು 
ವ್ರದು. ಅದರೆ ಈ ದಿಶೆಯಲ್ಲಿ ಸಿದ್ಧನು ಇತರರಿಗೆ ಅಸಾಧ್ಯವಾದ ಅನೇಕ ಸವಾಡಗಳನ್ನು 
ಮಾಡಲು ' ಸಮರ್ಥನಾಗುತ್ತಾ ನೆ. ಇದ್ದಕ್ಸಿದ್ದಂತೆ ಶ್ವಾಸಧಾರಣೆಯ ಸಾಮರ್ಥ್ಯ, 
ರಕ್ತ ಚಲನೆಯ ನಿಯಂತ್ರಣ, ಭೂಮಿಯ ಒಳಭಾಗದಲ್ಲಿ ಬಹಳ ಕಾಲ ಅನ್ಸಾದ್ಯಾಹಾರ 
ಗಳಿಲ್ಲದೆ ಬದುಕುವ ಸಾಮರ್ಥ್ಯ ಇತ್ಯಾದಿಗಳು ಈ ಹಠೆಯೋಗಿಯ ಇತರ ಸಾಧರಣ 
ಕಾರ್ಯಗಳಾಗಿರುತ್ತವೆ. 

ತಂತ್ರದ ಪ್ರಮುಖಾಂಗವೇ “ಸಾಧನ'. ಸಾಧನವೆಂದರೆ ತನ್ನ ಇಷ್ಟದೇವತೆಯ 
ಸಂದರ್ಶನ ಮಾಡಿ ತನ್ನ, ಅಭೀಷ್ಟವನ್ನು ಹೊಂದುವ ಕ್ರಿಯೆ, ಸಾಧಕನು ಮೊಟ್ಟಿ 
ಮೊದಲು ಬಹುಕಾಲ ಶೂನ್ಯೋಪಾಸನೆಯನ್ನು ಸಾಧಿಸಬೇಕಾಗುವುದು. ಹೀಗೆ ಸಾಧಿ 
ಸುತ್ತ ಹೋದಾಗ ತನ್ನ ಇಷ್ಟದೇವತೆಯ ಬೀಜನುಂತ್ರವು. ತಾನಾಗಿಯೇ ಮನಸ್ಸಿಗೆ 
ಗೋಚರವಾಗುವುದು. : ಕ್ರಮೇಣ ಆ ಮಂತ್ರವು ಅಸ್ಪಷ್ಟವಾದ ಒಂದು ರೂಪ ತಾಳು 
ವುದು. ಸಿದ್ಧಿಯ ವೇಳೆಯಲ್ಲಿ ತೇಜೋಮಯವಾದ, ದಿವ್ಯಾಲಂಕೃತವಾದ ಒಂದು 
ದೇವತಾ ಸ್ವರೂಪ ಕಣ್ಣು ಮುಂದೆ ನಿಲ್ಲುವುದು. ಒಮ್ಮೆ ಪ್ರತ್ಯಕ್ಷವಾದ ಈ ದೇವಕಿ 
ಸಾಧಕನನ್ನು ಎಂದೂ ಕೈ ಬಿಡದಿ ಬಾರಿಬಾರಿಗೂ ಈತನಿಗೆ ಅನುಗ್ರ ಹಮಾಡುತ್ತಾ 
- ಹೋಗುವುದು. ಆ ದೇವತೆಯ ಕೃಪಾಕಟಾಕ್ಷಕ್ಕೆ ಪಾತ್ರನಾದವನು ಸರ್ವಸಿದ್ದಿಗಳನ್ನೂ 
ಸಡೆಯುತ್ತಾನೆ. ಆದರೆ ಇಂತಹ ಸಿದ್ಧಿ ಕೇವಲ ತಾಂತ್ರಿಕ ಸಾಧನೆಯಿಂದ ಲಭಿಸ 
ತತ್ಸೆದ್ದಲ್ಲ. ಉಪಾಸಕನಿಗೆ ಇದರೊಂದಿಗೆ ರಾಜಯೋಗ ಹಾಗೂ ಹಠೆಯೋಗಗಳ 
ಜ್ಞಾನವೂ ಅತ್ಯಗತ್ಯ. 

ಬೌದ್ಧ ಮತದಲ್ಲಿ ಉಕ್ತವಾಗಿರುವ ಯೋಗ ಸೋಪಾನಗಳು ಹೀಗಿವೆ : 

(೧) ಸ್ರೋತಾಸನ್ನ (ಮನಸ್ಸಿಗೆ ಅತೀತವಾದ ಬುದ್ಧಿಪ್ರಜ್ಞೆ ಯೆಂಬ 'ಪ್ರವಾಹ 

ವನ್ನು ಸೇರಿದವನು) 

(೨) ಸಕೈಡಾಗಮಿ (ಜೀವನ್ನು ಕ್ಷನಾಗಲು ಒಮ್ಮೆ ಜನ್ಮನೆತ್ತ ಬೇಕಾದವನು) 

(೩) ಅನಾಗಮಿ (ಪುನರ್ಜನ್ಮನಿಲ್ಲದವನು) 

(೪) ಅರ್ಹತ (ನಿರ್ಮಾಣ ಸೋಕ ಪ್ರಜ್ಞೆಯನ್ನು ಪ್ರವೇಶಿಸಲು ಅರ್ಹತೆ ಪಡೆ 

ದನನು) 

(೫) . ಅಶೇಖ (ಶಿಷ್ಯತ್ವವನ್ನು ದಾಟಿ ಜೀವನ್ಮು ಕ್ಲೈನಾದನೆನು) 

ಹೀಗೆ ಬೌತ್ಮಮೆತದಲ್ಲಿ ವರ್ಣಿತವಾದ ಯೋಗ ಸನುದ್ರದಷ್ಟು ಆಳೆ ಹಾಗೂ 
ವಿಸ್ತಾರನ್ರಳ್ಳದ್ದು. ಕೇವಲ ಅದರ ರೂಪರೇಷೆಗಳನ್ನು ಮಾತ್ರ ಇಲ್ಲಿ ಸಂಚಯಿಸಿವೆ. 


ವೀರಶೈನರರ್ಮದಲ್ಲಿ ಯೋಗೆ 
ನ ಕೆ ುಸ್ತರೊಪೆ 
ಶಿವಾಗಮಗಳಲ್ಲಿ ಶಿನನು ನಾದಸ್ವರೂಸನೆಂದೂ ಶಕ್ತಿಯು ಬಿಂದ ರೂಪೆ 


೬೨ ಮಾನವಿಕೆ ಕರ್ಣಾಟಕ 


ವೆಂದೂ ಉಕೆ ಇಗಿದೆ. RE: ಚಿತ್ಸೆ ಅಥವಾ ಕೇಂದ್ರಸ್ಥಾ ನು ನಮ್ಮ 
ಶರೀರದ ಕೇಂದ್ರಸ ಸ್ಟಾ ನವೇ ಬಿಂದು. ಇಲ್ಲಿರುವ ಗ ೦ಥಿಯೇ ಪೀಯೂಷ (ನೀನಿಯಲ್‌) 'q 
ಗ್ರಂಥಿ. ಇದು ಚಿಸ್ತಿನೆಯೆ ಪ್ರಜ್ಞಾ ಸೆ. ಈ ಚಿಕ್ಕಗೆಯನ್ನು ಪ್ರತಿನಿಧಿಸುವ ಜ್ಞಾನದ. 
ಪ್ರಭೆಗೆ "ಸರತಿವ' ಅಥವಾ "ಸ್ರರವಸ್ತು * ಎಂದು ಸರು, ಇಂದ್ರಿಯೆಗಳು ತಮಗೆ pd 
ಸುಬ:ಧಿಸಿಪ ವಿಷಯೆಗಳೆನ್ನು ಗ್ರಹಿಸಿದಾಗ ಈ ಬಿಂದುವಿನೀದ ಶಕ್ತಿ ಯು ಹೊರಹೊಮ್ಮು 
ತ್ತದೆ. ಇದರಿಂದಾಗಿ ವಸ್ತುಗಳ ರೂಪವನ್ನು ಮನಸ್ಸು ಗ್ರ ಸಹಿಸುತ್ತೆದೆ. ಹ ಹಾಡ 
ಶಕಿ ಯೆ) ವಿಕಿರಣವಾಗದಿದ್ದರೆ ಮನಸ್ಸು ಯಾವ ವಸ್ತುವನ್ನೂ ಗ್ರಹಿಸಲು ಸಾಧ್ಯವಿಲ್ಲ 
ಶಿವಯೋಗದ ಆದ್ಯಂತ ಸ ಸಾಧನೆಯು ಈ ನೀಯೂಷ ಗ್ರಂಥಿಯಲ್ಲಿ ಸುಪ್ತ ವಾದ 
ಸಾಮರ್ಥ್ಯವನ್ನು ಜಾ! ಗ್ರತಗೊಳಿಸುವುದೇ ಆಗಿದೆ. ಇದು ಜಾಗ್ರತವಾದ ಯೋಗಿಯು 
ಭೂತ_ವರ್ತಮಾನ- ಭವಿಷ್ಯಗಳೆಂಬ ಕಾಲಗಳಿಗೆ ಅತೀತನಾಗುತ್ತಾನೆ. ಆದ್ದರಿಂದಲೇ 
ಈ ನೀಯೂಷ ಗ್ರಂಥಿಯನ್ನು ಶಿವಯೋಗದಲ್ಲಿ ತೃತೀಯ ನೇತ್ರವೆಂದು ಕರೆಂ ಯುವಕು. | 
ಇಂತಹ ಸರ್ವೋತ್ತ ಷ್ಠ ಷ್ಟವಾದ ಪೀಯೊಷ ಗ್ರಂಥಿಯನ್ನು ಜಾಗ್ರ ತಗೊಳಿಸುವ % 
ಸಲುವಾಗಿ ವೀರಕ್ಸಿವ ನನೆ ॥ ಇಷ್ಟಲಿಂಗ' ಪೂಜೆಯನ್ನು ಹೇಳಿದೆ. ಗುರುವು ಶಿಷ್ಯನ \ 
ಚಿತ್ಕಸೆಯನ್ನೇ ತನ್ನ ಯೋಗಕಕ್ತಿ & ಮೂಲಕ ಆಕರ್ಷಿಸಿ ಕರಸ್ಕಲಕ್ಕೆ ತಂದು ಕೊಡು ವ 
ತ್ತಾ ನೆ. ಬೆ ಇಷ್ಟ ಲಿಂಗ. ಇಷ ಸೈ ಲಿಂಗವನ್ನು ಆರ್ಚಿಸಿದ ನಂತರ ನಳನು "ಅನು 
ಸಂಧಾನ'ಗೈ ಯೆಚೇತು. ಇದು ಎರಡನೆಯ ಹಂತ. ಅರ್ಚನೆಯಲ್ಲಿ ಸ್ಕಾ ವರ ರೊಸವನ್ನು 
ಎದುರಿಗಿಟ್ಟ ಕೊಂಡು ಪೂಜಿಸಿದರೆ ಸೂಕ್ಷ್ಮರೂಸವನ್ನು ಭಾವನಾರೂಪದಿಂದ ಧ್ಯಾನಿಸು 
ವುದೇ ಅನುಸಂಧಾನವೆನಿಸಿಕೊಳ್ಳುತ್ತದೆ. ಯೋಗ ಶಾಸ್ತ್ರೋಕ್ತ ವಾದ ಖೇಚರೀ, 
ಷಣ್ಮುಖೀ, ಶಾಂಭನೀ ಈ ಮೂರು ಮುದ್ರೆಗಳಲ್ಲಿ ಯಾವ ಶೈ ಪ್ರೆಯಲ್ಲಿ ಬೇಕಾದರೂ 
ಧ್ಯಾನಿಸಬಹುದು. 

ಈ ಅನುಸಂಧಾನದಿಂದ ದೇಹದಲ್ಲಿ ಒಂದು ಬಗೆಯೆ ತಸಸ್ಸು (ಕಾವು) ಉಂಟಾಗು 
ವುದು. ಇದರಿಂದಾಗಿ ಸೀಯೂಷ ಗ್ರಂಥಿಯು ಜಾಗ ಗ್ರತವಾಗುವುದು. ಶರೀರದಲ್ಲಿ 
ಉಂಟಾಗುವ ಕಾವು ಧ್ಯಾನಕ್ಕೆ ಅನುಗುಣವಾಗಿರುವುದು. ಸೂಕ್ಷ್ಮ ಶರೀರದ ವಿವಿಧ 
ಶಕ್ತಿಯ ಕೇಂದ್ರಗಳಲ್ಲಿ ಅಡಗಿರುವ ಕಾವೆಲ್ಲ ಒಂದುಗೂಡಿ ತೇಜಸ್ಸಾಗಿ ಸರಿವರ್ತನೆಯಾಗು 
ವುದು. ಇದರಿಂದ ಪೀಯೂಷ ಗ್ರಂಥಿಯ ವಿಮರ್ಶ ಶಕ್ತಿಯು ಹೆಚ್ಚ ಪರಿಸ್ಪುಟಿವಾಗು 
ವುದು. ಇದರ ಪರಿಣಾಮವಾಗಿ ವಿಚಾರ ಸಾಮರ್ಥ್ಯವು ಉಚ್ಛಾ ೨ಯಸ್ಥಿತಿಯನ್ನು 
ಪಡೆಯುವುದು. ಕಡೆಗೆ ತಸಸ್ಪು ಹಾಗೂ ತೇಜಸ್ಸುಗಳು ಅನ್ಯೋನ್ಯವಾಗಿ ಬೆರೆತು 
ಓಜಸ್ಸಾಗಿ ಹೊರಹೊಮ್ಮುವುದು. ಈ ಓಜಸ್ಸು ಆತ್ಮ ನ ಕರ್ತೃತ್ವ ಶಕ್ತಿಯಾಗಿ ಪ್ರಕಾಶ 
ಗೊಳ್ಳುವುದು. ಈ ಪ್ರಜ್ಞೆ ಯು ಪೂರ್ಣಾವಸ್ಥೆ ಯಲ್ಲಿ ಶಿವಯೋಗದ ಸಾಧಕನನ್ನು 
ಒಯ್ದು ನಿಲ್ಲಿಸುವುದು. ಇದೇ ಅತಿ ಸಂಕ್ಷಿಸ್ಮವಾಗಿ ಶಿವಯೋಗದ ಸಾರಸರ್ವಸ್ವ. 


೫ ಇ 
ಜು ಸ" 


ಯಾರಿ ಹಡಿ“ 


PR i 


ಧರ್ಮಗಳಲ್ಲಿ ಯೋಗ ೬ತ್ತಿ 


ಶಿನಯೋಗನ) ಕಡಲಿನಷ್ಟ ಅಪಾರ ; ಬ:ನಿನಷ್ಟು ಎತ್ತರ. . ಧರ್ಮಗಳಲ್ಲಿ 
ಯೋಗದ ವಿಚಾರನನ್ನು ಹೇಳಹೊರಟದ್ದರಿಂದ ಅದನ್ನಿಲ್ಲಿ ಹೇಳಬೇಕಾಯಿತು. ಶಿನ 
ಯೋಗವೊಂದೇ ಗ್ರಂಥದ ಗ್ರಾಸವಾದೀತು. 


ಫ್ರೈಸ್ತಧರ್ಮದಲ್ಲಿ ಯೋಗ 

“ಏಕತ್ವ ಭಾವನಾ ಏನ ಯೋಗಃ” ಎಂಬುದು "ಯೋಗ ಶಬ್ದಕ್ಕೆ ವಾಸ ವಿಕ 
ನಿವರಣೆಯಾದರೂ «ಎಕತ್ವ' ಎಂಬ ಪದಕ್ಕೆ ಎರೆ ರೀತಿಯ ಅರ್ಥನನ್ನು ಕಲ್ಪಿಸಿದ್ದಾರೆ. 
ಮೊದಲನೆಯದು. ತನ್ನ ಅಸ್ತಿತ್ವವನ್ನು ಪರಮಾತ್ಮನಸ್ಲೀ ಲೀನಗೊಳಿಸಿ ತಾನು 
ಪರಮಾತ್ಮನ ಒಂದು ಅಂಗವಾಗಿ ಸರಿಣನಿಸುವೈದು. ಈ ಸ್ಮಿತಿಯನ್ನು "ಏಕತೆಯ 
ಪರಾಕಾಷ್ಠೆ? ಎನ್ನಬಹುದು. ಇದಕ್ಕಿಂತ ಭಿನ್ನವಾದ ಮತ್ತೊಂದು ಏಕತೆಯನ್ನು ಸಹ 
ಕಾಣಬಹುದು. ಇದು ಮೊದಲನೆಯುದಕ್ಕಿಂತ ಸ್ವಲ್ಪ ಕೆಳಮಟ್ಟದ್ದಾರೂ ಕನಿಷ್ಠವಾದು 
ಜೇನೂ ಅಲ್ಲ. ಈ ದಿಶೆಯಲ್ಲಿ ಸಾಧಕನು ತಾನು ಬೇರೆಯಾಗಿಯೇ ಉಳಿದು ಪರಮಾತ್ಮನ 
ಸರ್ವಶಕ್ತಿ, ಅತನ ದಯಾಮಯಕಿೆಗಳನ್ನು ಗುರುತಿಸಿ ತನ್ನ ದೃಷ್ಟಿಯನ್ನೂ ಹಾಗೂ 
ಸ್ವಭಾವವನ್ನೂ ಬಡಲಾಯಿಸಿಕೊಂಡು ಪ್ರೇಮಪೂರ್ವಕವಾಗಿ ಆತನಲ್ಲಿ ಆತ್ಮ ಸಮರ್ಪಣೆ 
ಯಿಂದ ಆತನ ಚಿತ್ತದಲ್ಲಿ ಭಗನಂತನ ದಿವ್ಯಜ್ಯೋತಿಯು ಸ್ಪುರಿಸುವೆದು. ಇದರಿಂದಾಗಿ 
ಆತನಲ್ಲಿ ಕ್ಷನೈ, ತಾಳ್ಮೆ ಕರುಣೆ, ನಯ ವಿನಯಾದಿ ಸದು ಣಗಳು ಮೂರ್ತೀಭೆನಿಸಿ 
ತನ್ನವರೊಂದಿಗೆ ಹೇಗೆ ವ್ಯವಹರಿಸಬೇಕೆಂಬ ಜ್ಞಾ ನವು ಸ್ಪುರಣೆಯಾಗುವ್ರೆದು. 

ಕ್ಟೈಸ್ತ ಮತಾವಲಂಬಿಯಾದವನು ಭಗವಂತನೊಡನೆ ಮೇಲೆ ಹೇಳಿದ ಸಂಬಂಧ 
ವನ್ನು ಬೆಳೆಯಿಸಿಕೊಳ್ಳ ಬೇಕೆಂಬುವೇ ಏಸುಕ್ರಿಸ್ತನ ಬೋಧೆ. ಆತನ ಹಲವ:ರು ಉಸ 
ದೇಶಗಳಲ್ಲಿ ಇದರೆ ಸ್ಪಷ್ಟ ಉಗ (ಖನಿಸೆ. ಉದಾಹರಣೆಗಾಗಿ, 

“] and my Father are one.” 

ಇಲ್ಲಿ "ನಾನು? ಮತ್ತು “ನನ್ನ್ನ ತೆಂಡೆ* ಎಂಬ ಎರೆಡು ಪ್ರತ್ಯೇಕವಾಗಿಯೇ ಉಳಿಯುತ್ತದೆ 
ಎಂಬುದು ಗಮನಾರ್ಹ. ನಾನು, ಅವನಾಗಲು ಪ್ರಯತ್ನಿಸುತ್ತಿ ದ್ವೇನೆಯೇ ವಿನಃ 
ನಾನು ಅನನಲ್ಲ' ಎನ್ನುವ ದ್ವಂದ್ವ ಭಾವ ಇಲ್ಲಿ ಒಡೆದು ಕಾಣುತ್ತದೆ, 

ಕ್ರಿಶ್ಚಿಯನ್ನರ ಪವಿತ್ರಗ್ರಂಥವಾದ ಬೈಬಲ್‌ ನಲ್ಲಿ ಎಲ್ಲಿಯೊ *ಕ್ರಿಶ್ಚಿಯನರೆ 
ಧ್ಯೇಯ ಸರಮಾತ್ಮನಲ್ಲಿ ಸೇರುವುದು” ಎಂಬುದನ್ನು ಯಾವ ರೀತಿಯೆಲ್ಲಿಯೂ ಉಸ್ಗೇಖಿ 
` ಸಿಲ್ಲ. ಇಲ್ಲಿ ಹೇಳಿರುವ ಏಕಯೆಂದರೆ ಪರಮಾತ್ಮನ ಇಚ್ಛೆಯನ್ನು ಜೀವನದ ಮಾರ್ಗ 
ದರ್ಶನವೆಂದು ಭಾನಿಸಿಕೊಳ್ಳುವುದೇ ಆಗಿದೆ. ಅಂತೆಯೇ ತನ್ನ ಮನಸ್ಸನ್ನು ಪೂರ್ಣ 
ವಾಗಿ ಪರಮಾತ್ಮನ ಮನಸ್ಸು ಹಾಗೂ ಅಭಿಸಂಧಿ ಸಲ್ಲಿ ಸೇರಿಸುವುದು. ಇದನ್ನೇ 
ಮಾನವನ ಸರನು ಥ್ಯೇಯವೆ:ದು ಭಾವಿಸಿ ಆನಂದಮಗ್ನನಾಗುವುದು ಮಹಾತ್ಮಾ 
ಪಾಲನ ಒಂದು ಆಖ್ಯಾನದಲ್ಲಿ “1 live and yet no longer } but 


Christ liveth in me” ಎಂಡ ಉಕ್ತಿಗಳಿವೆ. 


೬೪ ಮಾನ ನಿಕ ಕರ್ಣೂಟಿಕ 


ಸರಮಾತ್ಮನ ನಲ್ಲಿ ಐಕ್ಯ ಗೊಳ್ಳು ವುದು ಕ್ರೈಸ್ತ ಜೀವನದ ಕರವಂಪುಕುಷಾರ್ಥನೆದು 
ಕೆಲವು ಅಧ್ಯಾತ್ಮ ವ ಸ, ಒಪ್ಪು ತ್ರಾ ರೆಯಾದರೂ ಈ ವಾದಕ್ಕೆ ಕ್ರೈಸ ಸ್ತಮತದಲ್ಲಿ 
ಪುಸ್ಟಿ ದೊರೆತಂತಿಲ್ಲ. ಕ್ರೈಸ್ಮಮತಾನುಯಾಯಿಗಳ ಜೀವನದ ಸಫಲತೆ ಪರಮಾತ್ಮನ 
ಸಾಹಚರ್ಯವೇ ವಿನಃ ಆತನಲ್ಲಿ ಐಕ್ಯಸೆಯಲ್ಲ. ಈ ದಿಶೆಯಲ್ಲಿ ಮತಭೇದವುಂಬಾಗಿರು 
ವೆದರಿಂದ "ಇದಮಿತ ತ್ಕೃಂ' ಎಂದು ಹೇಳಲು ಒರುವುದಿಲ್ಲ. 

ಪರಮಾತ್ಮನ ಸಾಹಚರ್ಯ ಪ್ರಾಪ್ತಿಗೆ ಅನುಕೂಲವಾದ ಸಾಧನೆಗಳಾವುವೆ 
ಎಂಬುದು ಜೈಬರ್‌ನ ನಲ್ಲಿ ವರ್ಣಿತವಾಗಿಲ್ಲ. : ತನ್ನ ಉಸಜೀರಕ್ಕೆ ಮೊದಲು ಏಸುವ್ರೆ 
ನಲವತ್ತು ದಿನ ಉಸವಾಸ ಮಾಡಿದ ಎಂಬ ವರ್ಣನೆಯೊಂದು ಅಲ್ಲಿ ಸಿಕ್ಕುತ್ತದೆಯೇ 
ಹೊರತು. ಯಾವ ಸಾಧನೆಯ ಅಂಗವಾಗಿ ಅದನ್ನು ಮಾಡಿದನು ಎಂಬ `ನಿವರಣೆ 
ಜೊರೆಯುವ್ಪದಿಲ್ಲ. ಏಸುವಿನ ದೃಷ್ಟಿಯಲ್ಲಿ "ಧ್ಯಾನ? ವೆಂಬುದು ಒಂದು ಬಾಹ್ಯಸಾಧನೆ 
ಯಲ್ಲ. ಅದು ಭಗಮತನ ಕಡೆಗೆ ಸಮಾಪಿಸುವಂತೆ ಮಾಡುವ ಒಂದು ಮಾನಸಿಕ 
ವ್ಯಾಪಾರ. ಇದರಿಂದ ಜೀವನದಲ್ಲಿ ಅವ್ಯಕ್ತ, ಜಗತಿ ನ ಸನಾತನ ತತ್ತ್ವವನ್ನು ಹತ್ತಿರ 
ದಿಂದ ಅನುಭವಿಸಲು ಸಾಧ್ಯ ಎಂಬುದು ಆತನ ಭಾವನೆ. 

ಪ್ರಾರ್ಥನೆ, ನಿರ್ಭರಕೆ ಪ್ರೇಮ. ಇವುಗಳೇ ಏಸುವಿನ ದೃಷ್ಟಿಯಲ್ಲಿ ಹೋಸ 
ಸಾಧನೆಗಳು. ಇವು ಪರಮಾತ್ಮನ ಸಾಹಚರ್ಯಕ್ಕೆ ಸಹಾಯ ಕಗಳು: 

ಈ ಮತದಲ್ಲಿ ಯೋಗದ' ಐದು ಹಂತಗಳು". ಪೆ 


(೧) ಜನನ (Birth) [ಬುದ್ಧಿ ಪ್ರಜ್ಞೆಯೆ ಜನನ] 

(೨) Baptism [ಮನಸ್ಸಿ ಗೆ ಬುದ್ಧಿ ಪ್ರಜ್ಞೆ ಯ ಸ್ನಾನ ಮಾಡಿಸುವುದು] 

(೩) ದೇಹಾತ್ಮ ನಿನಾಶ (1ಬಿ [ದೇಹಾತ್ಮಭಾವವಾದ 
ಅಹಂಕಾರಭಾವವನ್ನು ತ್ಯಜಿಸುವುದು] 

(೪) ದಮನ (Crucifixion) [ರೋಕಹಿತಕಾರ್ಯವನ್ನು ಮಾಡಲು 
ತನ್ನಸ್ನ ಸ್ರೈಂತ ಹಿತಗಳನ್ನು ದಮನ ಮಾಡುವುದು] cs 

(೫) ಪುನರುಣ್ಹೀವನೆ (Resurrection) [ನಾನನ ಜೀವನವನ್ನು ಕೊನೆ 
ಗೊಳಿಸಿ ಜೀವನ್ನು ಕ್ಷನ ಜೀವನವನ್ನು ಪ್ರಾರಂಭಿಸುವುದು ' ವ 
ಮನುಷ್ಯತ್ವ ನದ ಪೈವತ್ವ ಕ್ಯೇರುವುದು] 


ಇಸ್ಲಾಂಧರ್ಮ ಮತ್ತು ಯೋಗ 

ಅರೇಬಿಯಾದಲ್ಲಿ ಸುಮಾರು, ೧೩೦೦ ವರ್ಷಗಳ ಹಿಂದೆ ಪ್ರವಾದಿ 'ಮಹನುಡ್‌ 
ಬೋಧಿಸಿದ ಧಮ್ಕಿ 1 "ಇಸ್ಲಾಂ" ಎಂದು ಹೆಸರು. ಇದು ಪ್ರಪಂಚದ ಕಡೆಯ ಆದರೆ 
ಕನಿಷ್ಕವಲ್ಲದ ಧರ್ಮ. "ಇಸ್ಲಾಂ' ಎಂಬ ಪದ «ಸ್ಲಾಂ? ಎಂಬ ಪರ್ಷಿಯನ್‌" ಮೂಲಸದ 
ದಿಂದ ಬಂದಿದೆ. ಇದಕ್ಕೆ ಎರಡು' ಅರ್ಥಗಳಿವೆ... ಒಂದು "ಶಾಂತಿ' : ಮತ್ತೊಂದು 


ಓಟ A 
AN “PAA 
ತ ಹ ಉಂ) PS ta 


ವರ್ನಿ ಗಳಲ್ಲಿ ಯೋಗ ೬೫ 


"ದೈವಸುಕಲ್ಪಕ್ಕರ್ನಿಸುವುದು" ಯಾವನು ಶಾಂತಿಪ್ರಿಯನೋ ಮತ್ತು ಡೈವಸಂಕಲ್ಪಕ್ಕೆ 
ತನ್ನನ್ನು ತಾನು ಅರ್ಪಿಸಿಕೊಳ್ಳುವನೋ ಆವನು "ಮುಸಲ್ಮಾನ? ಎಂದರ್ಥ. 
ಇವರೆ ಪವಿತ್ರವಾದ "ಕೊರಾನ್‌' ಗ್ರಂಥದಲ್ಲಿ ಹೀಗೆ ಹೇಳಿದೆ. 
೧) ಯಾರನ್ನೂ ಕೊಲ್ಲಬೇಡ ; ದೇವರು ಕೊಲ್ಲುವುದನ್ನು ಬಹಿಷ್ಯರಿಸಿದ್ದಾನೆ. 
೨) ಅಸತ್ಯವಚನಗಳನ್ನು ನುಡಿಯಬೇಡ. 
೩) ಹೆಂಗಸರಾಗಲಿ, ಗಂಡೆಸರಾಗಲಿ ಕದ್ದರೆ ಶಿಕ್ಷೆಗೆ ಗುರಿಯಾಗಿ ಕೈಗಳನ್ನು 
ಕಳೆದುಕೊಳ್ಳುತ್ತಾರೆ. 
೪) ಮಾಡಕೆ ವಸ್ತುಗಳೆಲ್ಲ ರಾಕ್ಷಸ ಗುಣಗಳಿಗೆ ಮೂಲ ಮತ್ತು 
೫) ಯಾರು ಧರ್ಮಕ್ಕೆ ನಿರುದ್ಧ ವಾದ ನಿಷಯ ಸುಖವನ್ನು ಬಯಸುವೆದಿಲ್ಲವೋ 
ಮತ್ತು ಅಂತರಂಗದ ಎಚ್ಚರಿಕೆಯಿಂದ ಮತ್ತು ದೃಢತೀರ್ಮಾನದಿಂದ 
ತಮ್ಮ ಇಂದ್ರಿಯೆಗಳನ್ನು ಗೆಲುವಕೋ ಅಂತೆಹನರು ಮಾತ್ರ ಜೀವನದಲ್ಲಿ 
ವಿಜಯಾಳು. 


ಇವುಗಳು ಪಾತಂಜಲ ಯೋಗದರ್ಕೆನದ ಯಮನಿಯಮಗಳಿಗೆ ಸಂವಾದಿಯೊದು 
: ದಾಗಿವೆ. ಇಸ್ಲಾಂನ ನಾಲ್ಕು ಮೂಲಭೂತ ಅಂಗಗಳಲ್ಲಿ ಪ್ರಾರ್ಥನೆಯೇ ಮೊದಲನೆ 
ಯದು. ಇದನ್ನು ಅವರು "ನಮಾಜ"' ಎನ್ನುತ್ತಾ ಹ್ಮ ಮ್ಯಾಚ್‌ ಹೃದಯದ ಭಾವಗಳ 
ಒಂದು ಅಭಿವ್ಯಕ್ತಿ. ದೇವರೆದುರು ಭಕಿಯುತ ಕೋರಿಕೆಗಳನ್ನು ಆತ್ಮದ ಪ್ರಾಮಾಣಿಕ 
ಆಸೆಗಳನ್ನು ತೋಡಿಕೊಳ್ಳುವ ಪೂಜ್ಯಭಾನದ ಪ್ರಕಟರೂಪೆ. ನಮಾಜ್‌ ಹೃದಯ 
ಶುದ್ಧಿಯ ಉತ್ತಮ ನಾಧನ. ದೈವ ಸಂಯೋಗಕ್ಕೆ ಮುಖ್ಯಮಾರ್ಗ. ಮುಸ್ಲಿಮರು 
ನಿತ್ಯವೂ ಐದುಬಾರಿ ಈ ರೀತಿಯೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅವು ಹೀಗಿವೆ. 

೧) ಸಲತ್‌-_ಉಲ್‌--ಫಜಗ) : ಸೂರ್ಯೋದಯಕ್ಕೆ ಮೊದಲು ಸಲ್ಲಿಸುವ 

ಪ್ರಾರ್ಥನೆ. 

೨) ಸಲತ್‌ ಉಲ್‌ ಜುಹ್‌ : ಪೂರ್ವಾಹ್ನ ಮಾಡುವ ಪ್ರಾರ್ಥನೆ. 

೩) ಸಲತ್‌ ಉಲ್‌ ಮೋಗ್ರಿಚ್‌ ; ಸೂರ್ಯಾಸ್ತ ಸಮಯದ ಪ್ರಾರ್ಥನೆ. 

೪) ಸಲತ” ಉಲ್‌ ಅಸ್ಪ : ಅಸರಾಹ್ನ ಸಲ್ಲಿಸುವ ಪ್ರಾರ್ಥನೆ. 

೫) ಸೆಲತ್‌ ಉಲ್‌ ಇಶಾ : ಸಂಜೆಯೆ ಪ್ರಾರ್ಥನೆ. 

ಈ ನಮಾಜ್‌ ಎಂಬುದು ಯೋಗದ ಸರಳ ಹಾಗೂ ಸಂಕ್ಷಿಸ್ತೈರೂಪವೆಂಬುದು 
ಜನಾಬ” ನಿಜಾಮಿಯನರ ಅಭಿಪ್ರಾಯವಾಗಿದೆ. “Namaz, the Yoga of 
Islam” ಎಂಬ ಗ್ರಂಥದಲ್ಲಿ ನಿಜಾಮಿಯವರು ಹೇಳಿರುವ ನಿಚಾರನನ್ನೇ ಇಲ್ಲಿ ಪ್ರಸ್ತಾ 
ಫಿಸಲಾಗಿದೆ. ಒಂದು ರಕಾತ್‌ನಲ್ಲಿ ಏಳು ವಿವಿಧ ಭಂಗಿ (ಆಸನ) ಗಳಿವೆ. ಇಂತಹ 

ಹದಿನೇಳು ರಕಾತ”ಗಳು ಒಂದು ದಿನದ ನಮಾ್‌ನಲ್ಲಿ ಸಮಾವೇಶಗೊಳ್ಳುತ್ತವೆ. 


9 


೬೬ ಮಾನವಿಕ ಕರ್ಣೂಟಿಕ 


ಆದ್ದರಿಂದ ದಿನಕ್ಕೆ ಐದುಬಾರಿ ನಮಾಜ್‌ ಮಾಡುವ ಒಬ್ಬ ಮುಸಲ್ಮಾನನು 17%7' 
ಹ 109 ಸರಳ. ಅಸನಗಳನ್ನು ಮಾಡುತ್ತಾ ನೆ. ಇಲ್ಲಿಯ ಕ ಪುನರಾವರ್ತಿತ ' 
ವಾಗುತ್ತವೆ. ನಿಲ್ಲುನ್ರ ದು, ಮಂಡಿಯೂರಿ ನಮಸ ಸುವುದು, ಭದ್ರಾಸನದಲ್ಲಿ ಕುಳಿತು p | 
ಕೊಳ್ಳು ವುದು ಇತ್ಯಾದಿ, ಇವ್ರ ಯೋಗಶಾಸ್ತ್ರದ ಆಸ ಸನಗಳಿಂದ ವಜ್ರಾಸನ, ಅರ್ಥ : 
ಶೀರ್ಷಾಸನ ಮತ್ತು ಉತ್ಕಟಾಸ ಸನಗಳ ಸರಳೀಕೃತ ರೂಸ ಸಗಳೆಂದು ಗ ಗ್ರಂಥಕರ್ತರ ಅಭಿ. 
ಪ್ರಾಯವಾಗಿದೆ. ಶಿ 
ನಮಾಜ್‌ಗೆ ಮೊದಲು ಶುಚಿಯಾಗಲು ಮುಖ ಮಾರ್ಜನ ಹಸ್ತಪಾದ * 
ಪ್ರಕ್ಸಾಳನೆಗಳನ್ನು ಮಾಡಿಕೊಂಡು ಸಿದ್ಧನಾಗಬೇಕು. ಇದೂ ಸಹ ನಮಾಜ್‌ನ,ಒಂದು 
ಅಂಗ. ಪ್ರಾರ್ಥನೆಯ ಸಮಯದಲ್ಲಿ ಅಲ್ಲಾನ ಮೇಖೆ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಸ 
ನಮಾಜ್‌ ಮಾಡುವುದರಿಂದ ಮನಶ್ಶಾಂತಿ, ಆರೋಗ್ಯ ಲಭಿಸುತ್ತ ದೆ. ನಮಾಜ್‌ನ ' 
ಪಮುಖ ಉದ್ದೇಶ ದೇಹ ಮತ್ತು ಮನಸ್ಸುಗಳ ಸಾಮರಸ್ಯವನ್ನು ಸಾಧಿಸುವುದೇ ವಿನಃ 
ಇ ಶಾರೀರಕ ಶಕ್ತಿ ಸಂವರ್ಧನೆಯಲ್ಲ. ಈ ಕಾರಣಕ್ಟೋಸ್ಕರವೇ ಕಠಿಣವಾದ ' 
ಸನಗಳನ್ನು ಅಲ್ಲಿ ಅನುಮೋದಿಸಿಲ್ಲವೆಂದು ಪೂರ್ವೋಕ್ತ ಗ್ರಂಥದಲ್ಲಿ ಹೇಳಲಾಗಿದೆ. ಸ 
ಪವಿತ್ರ ಖೊರಾನಿನ ಹನ್ನೆರಡನೆಯ ಅಧ್ಯಾ ಯದ ಐವತ್ಮೂರನೇ ಸಂದೇಶದಲ್ಲಿ" ಸ 
ಹೀಗೆ ಬರೆದಿದೆ. ಖಂಡಿತವಾಗಿಯೂ ನನ್ನ ಸ ಮ (ದೇವರು) ರಕ್ಷಕ ಮತ್ತು ದಯಾ # 
ಮಯ. ಇವನು ನಮ್ಮ ನ್ನು ಮೃ ಗದರ್ಜೆಯಿಂದ (Amamarh) ಮನುಷ್ಯದರ್ಜೆಗೆ 4 
aan a: ಮನುಷ್ಯ ದರ್ಜೆಯಿಂದ ದೈವತ್ವಕ್ಕೆ (Mutmaimah) 
ಕರೆದೊಯ್ಯುತ್ತಾ ಷೆ.” 
“ಸ್ಪರ್ವಪೀವ ನಮಸ್ಕಾರಂ ಕೇಶವಂ ಪ್ರ ಪ್ರತಿಗಚ್ಛತಿ” ಎಂಬಂತೆ ಎಲ್ಲ ಧರ್ಮಗಳ 
ಸಾರವೂ ದೈವತ್ವವನ್ನು ಸಡೆಯುವುದೇ ಆಗದೆ. 


ಪುಸ್ತ ಕ ಲೋಕ 


ಭಗವತ್ಸಮುಖದ ಅನುಷ್ಠಾನ :- ಮೂಲ ; ಬ್ರದರ” ಲಾರೆನ್ಸ್‌ ; ಕನ್ನಡಾನು 
ವಾದ : ಶ್ರೀಮತಿ ಸೇತೂಬಾಯಿ; ಪ್ರಕಟಣೆ ; ಕ ಸ್ತ ಸಾಹಿತ್ಯ ಸಂಘ, ಮದರಾಸು. 


ಪುಟಗಳು 42-೬ ೪, ಬೆಲೆ 3-50 ರೂಪಾಯಿಗಳು. 


ಹದಿನೇಳನೆಯ ಶತಮಾನದಲ್ಲಿದ್ದ ಬ್ರದರ್‌ ಲಾಕೆನ್ಸ್‌ ರವುರ ನಾಲ್ಕು ಸಂವಾದಗಳು 
ಮತ್ತು ಅವರೇ ಬರೆದ ಹದಿನೈದು ಕಾಗದಗಳನ್ನು ಒಟ್ಟುಗೂಡಿಸಿ Practice of the 
Presence of God ಎಂಬ ಪುಸ್ತಿಕೆಯನ್ನು ಲಂಡನ್ನಿನ Epworth Press 
ನನರು ಬಹಳ ಹಿಂದೆಯೇ ಸ್ರಕಟಿಸಿದ್ದರು. ಅದನ್ನು ಈಗ ಶ್ರೀಮತಿ ಸೇತೂಬಾಯಿ 
ಯೆನರು ಭಗವತ್ಸಮುಖದ ಅನುಷ್ಕಾನ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದು 
ಈ ಕಿರು ಪುಸ್ತಕವನ್ನು ಮದರಾಸಿನ Christian Literature Society 
ಯವರು ಪ್ರಕಟಿಸಿದ್ದ 3 
ಸಂತರು ವಿಸ್ವದೆ ಮತ-ಧರ್ಮಗಳು ಮಾನನ ಕುಲಕ್ಕೆ ನೀಡಿದ ಅಮೂಲ್ಯ ಕಾಣಿಕೆ 
ಗಳು, ಅವರು ತನು ತಮ್ಮ ಮತಧರ್ಮಗಳ ಪ್ರವಾದಿಗಳು ಸಾರಿದ ಸಂದೇಶವನ್ನು 
ಕಾಲಕಾಲಕ್ಕೆ ಜೀವಂತಗೊಳಿಸಿ ಅವ್ರೆಗಳ ಸರ್ವಕಾಲಿಕ ಸತ್ಯಗಳನ್ನು ಪುನಶ್ಚೆ ತನಗೊಳಿ 
ಸಿದ್ದಾ ಥೆ. ತ್ವ ವಾರಾಧನೆಯುನ್ನು ಕೇವಲ ಒಂದು ಯಾಂತ್ರಿಕ ಶೈನಂದಿನ ಕಾರ್ಯ 
ಕ್ರ ಮವಾಗೆ ಮೊಡ ಪೂಜಾರಿಗಳೊಂದಿಗೆ ಸಂತರನ್ನು ಹೋಲಿಸಿದರೆ ಸಂತರ ಧಾರ್ಮಿಕ 
ಮಹತ್ವದ ಸರಿಚಯವಾಗುತ್ತದೆ. ಅಂತಹ ಸಂತರ ಸಾಲಿಗೆ ಸೇರಿದವರು ಸಹೋದರ 
ಲಾರೆನ್ಸ್‌ರನರು. 
ಲಾರೆನ್‌ ರವರೆ ವೈಯುಕ್ತಿಕ ಜೀವ ವನದ ಎಲ್ಲ ನಿವರಗಳೂ ತಿಳಿಯದು. ಅವರು 
ಎಂಬ ಖಜಾಂಚಿಗೆ ಸೇವಕರಾಗಿ ಮುಟ್ಟಿದ್ದ ಡ್ಜಿಲ್ಲಾ ಮುರಿದು ಹಾಕುವ ವಕ್ರ 
ಸ್ವಭಾವ” ಸನರಾಗಿವ್ದ ಕೆಂದೂ ನಂತರೆ ಕ್ರ ಸ್ಯ ಮಠಪೊ೨ದರಲಿ ಅಡುಗೆಯವರಾಗಿ ಸೇರಿ 
ಎತತ ಕೆಲಸವನ್ನು ಮಾಡುತ್ತಿ ದ್ದ ಕೊಂದೂ ಅವರೊಡನೆ ನಡೆಸಿದ ಸಂವಾದಗಳಿಂದ 
ತಿಳಿದಿದೆ. 
ದೀನರ ಸಾನ್ನಿಧ್ಯದಲ್ಲಿ ಸದಾ ನೆಸಿಸಿದ್ದು ಅದನ್ನು ಅನುಭನಿಸುನುದು ಹೇಗೆ ಎಂಬು 
ಡನ ನ್ನು ತಿಳಿಸುವುಸೀ ಈ ಪುಸಿ ಕೆಯ ತಿರುಳು. ಭಗವದನುಭನ, ಸಾಸ್ತಿಧ್ಯಗಳು ಸಂತರಿಗೆ 
ವಂತ ಮನುಷ್ಯರಿಗೆ ನಿರಾತಂಕ ಉಸಿರಾಡಿಸುನಷ್ಟೇ ಸಹಜ. ತಮ್ಮ ಜನನ, 


ಆರೋಗ್ಯ 
ತ್ರಾ _ರಕ್ಕಾಗಿಯೇ ಎಂದು ಭಾವಿಸುವ ಸಂತರು ತಮ್ಮ 


ಇರುವಿ? ಎಲ್ಲ ಸೈನ ಸಕ್ಲಾ 


೬೮ ಮಾನವಿಕ ಕರ್ಣಾಟಿಕೆ 


ದೈನಂದಿನ ಚಟುನಟಕೆಗಳೆಲ್ಲದರಕ್ಕಿಯೂ ದೇವರ ಪ್ರತ್ಯ ತ್ಯಕ್ಷ ಇರುವಿಕೆಯನ್ನು ಕಾಣುತ್ತಾ ಕೆ 
ಶ್ರೀಮತಿ ಸೇತೂಬಾಯಿಯವರ ಭಾಷ ಆತ ಇಂಗ್ಲಿಷ್‌ ಮೂಲವನ್ನು ಕೆಟ್ಟ 


ನಿಟ್ಟಾ ಗಿ ಆನ ನುಸರಿಸಿ ಹ ದರೂ ಮೂಲದ ಸಾ ರಸ್ಯವನ್ನು ಉಳಿಸಿಕೊಂಡಿದೆ. | . 


3. 18ನೆಯ ವಯಸಿ ನಲ್ಲಿ ಕಂಡುಬಂದ ಸಂವರ್ತಕೆ ವಿವರಣೆ ಕನ್ನ; ಡದಲ್ಲಿ ಚಿನ್ನಾನಿ 
ಮೂಡಿಬಂದಿದೆ. “ಚಳಿಗಾಲದಲ್ಲಿ ಒಂದು ವೃಕ್ಷ ಪತ್ರ ಚತ ದನ್ನು ಕಂಡು 
ಅಲ್ಪಾವಧಿಯಲ್ಲಿಂ ಯೇ ಪುನಃ ಚಿಗುರಿ ನವಪತ್ರಗಳೂ, RE ಪುಷ್ಪಗಳೂ ಫಲಗಳೂ 
ಅದರಲ್ಲಿ ಕಾಣಿಸಿಕೊಳ್ಳು ವುದೆಂದು ಯೋಚಿಸಿದಾಗ ಭಗವಂತನ ಒಂದು ದಿವ್ಯ ಯೋಜ 
ನೆಯ ಮತ್ತು ಶಕ್ತಿಯ ಉನ್ನತ ದರ್ಶನವಾಗಿ ಅದು ಅನರ ಆತ್ಮ ದಿಂದ ಎಂದಿಗೂ 
ನಂ ಹೆ ಎಂಬುದು ಗಂಭೀರ ಆದರೂ bY RS ಅನುವಾದ. 
ರು “| did not engage in a religious Jife but 
for the ಭರ God, and 1 have endeavoured to act 
only for him : Whatever becomes of me, whether I be 
lost or saved, I will always continue to act purely 
for the love of God: 1 shall have this good atleast 
that till death» 1 shall have done all that 15 in me 
to love Him” ಎಂಬುದಾಗಿ ಭ. “ವಸ (ಮನುವನ್ನು ಕುರಿತು ಹೇಳಿದ್ದಾ ರೆ ಮ 
ಮಾತುಗಳು ಕನ್ನಡದಲ್ಲಿ “ನಾನು ಭಗವ ೇಮದ ಸಲುವಾಗಿ ಹೊರತು ಬೇಕಿ ಯಾವ 
ಇರಣದಿಂದಲೂ ಧಾರ್ಮಿಕ ಜೀವನದಲ್ಲಿ ಸ್ರ ನೇತಿಸಲಿ ಲ್ಲ. ಆತನ ಸಲುವಾಗಿಯೇ ಕರ್ಮ 
ಮಾಡುವುದರಲ್ಲಿ ಶ್ರಮಿಸಿದೆ. ನನಗೆ ಆತ್ಮನಾಗವಾಗಲಿ, ಆತೊ ಟವ್ಯಾತವಾಗದ್ಯ, ಕೇವಲ 
ಭಗವತ ಮಕ್ಕಾ 1 ಕರ್ಮ ನ ದನ್ನು ಮುಂದುವರಿಸುವೆ. ನಾನು ಮಡಿಯು 
ವವರೆಗೆ ನನ್ನ ಕೃ ಲಾಡ್ದನ್ನೈಲ್ಲಾ ಅತನನ್ನು ಸಿ ಸ್ರೀತಿಸುವುದಕ್ಕಾಗಿಯೇ ಮಾಡಿದೆ. ಎಂಬ 
ಉತ್ತಮ ತಿನ ಎ ಬ ಪಕ್ಷ ನನಗೆ ದೊರಕುವುದು.” ಎಂಬ ಮಾತುಗಳಲ್ಲಿ 
ಅನುವಾದ ಭಾವಪೂರ್ಣವಾಗಿ ಮೂಡಿಬಂದಿದೆ. ಲಾಕೆನ್ಸ್‌ರ ಮಾತುಗಳಲ್ಲಿನ ಸಂವೇದನೆ, 
ಉಸ್ವೇಗ ಸೇತೂಬಾಯಿಯನರ ಭಾಷಾಂತರದಲ್ಲಿ ಧ್ವನಿತವಾಗಿದೆ. 
ಲಾರೆನ್ಸ್‌ರವರು ಬರೆದಿರುವ ಪತ್ರಗಳು ಸಹ ಮಹತ್ತಪೂರ್ಣವಾಗಿನೆ. ಉನ್ನತ 
ಮಟ್ಟದ ಭಾವನೆಗಳು ಅವುಗಳಲ್ಲಿವೆ ಭಗವತ್ಸಮ್ಮುಖದ ಅನುಷ್ಠಾನವನ್ನು ಸರಿಯಾಗಿ 
ನಡೆಸ ಸಲು ಹೃದಯದಲ್ಲಿ ಭಗವಂತ ಏಕಸ್ವಾಮ್ಯ ಪಡೆಯಬೇಕು: the heart must 
be empty of all other things ; because God will 
possess the heart alone : and as He cannot possess it 


ಶ್ಚ » 


alone, without emptying it of all besides, so neither 


can He act there and do in it what He pleases, unless 
it be left vacanr to Him. ಇದು ಕನ್ನಡದಲ್ಲಿ “ಹೃದಯವು ಆನ್ಯವಿಷಯೃ 


ಪುಸ್ತಕಲೋಕ ೬೯ 


ರಹಿತವಾಗಿರಬೇಕು. ಏಕೆಂದರೆ ಭಗವಂತನು ಅಲ್ಲಿ ವಕಸಾ ಒಮ್ಯವನ್ನು ಪಡೆಯಬೇಕು. 
ಇತರ ವಿಷಯಗಳನ್ನೆಲ್ಲಾ ಅಲ್ಲಿಂದ ತೆಗೆದು ಹೊರಗೆ ಹಾಕಿದ ಹೊರತು ಆತನು ಏಕ 
ಸ್ವಾಮ್ಯದಿಂದ ಅಲ್ಲಿದ್ದು ತನ್ನ ಆಡಳಿತವನ್ನು ನಡೆಸಲಾಗುವುದೂ ಇಲ್ಲ. ತನ್ನ 
ಇಚ್ಛೆ ಬಂದಂತೆ ಅಲ್ಲಿ ಮಾಡಲಾಗುವುದೂ ಇಲ್ಲ.” ಎಂದಾಗಿದೆ. ಇಲ್ಲಿ "ಏಕೆಸ ಮ್ಯ' 
ಎಂಬುದನ್ನು "ತಾನೊಬ್ಬನೇ? ಎಂಬ ಅರ್ಥದಲ್ಲಿ ಪ್ರಯೋಗಿಸಿದ. 

ನಲವತೆ ರಡು ಪುಟಗಳ ಈ ಪುಸಿ ಕೆಯ ಒಂದೆರಡು ಭಾಗಗಳ ನ್ನು ಇಲ್ಲಿ ಉದ್ದರಿಸು 
ವ್ರೆದರ ಉದ್ದಿಗ್ಯ್ಯ ಭಾಷಾಂತರ ಎಷ್ಟರನುಟ್ಟಿಗೆ ಸಫಲವಾಗಿದೆ ಎಂದು ತೋರಿಸಲಸ್ಟೆ. 
ಮೂಲವಿಲ್ಲದೆಯೇ ಇದನ್ನು ಓದಿದರೂ, ಓದಿಸಿಕೊಂಡು ಹೋಗುವ ಅರ್ಥ-ಭಾವಸ್ರದ 
ವಾದ ಪುಸ್ತಿಕೆ ಇದು. ನೈಜ ಅನುಭನಗಳ ಭಂಡಾರವಾದ ಸಹೋದರ ಲಾರೆನ್ಸ್‌ ರವರ 
ಪುಸ್ತಕವನ್ನು ಅನುವಾದಿಸುವುದು ಕಠಿಣವಾದ ಕೆಲಸ. ಅನುಭವವನ್ನು ಶಬ್ದಗಳಲ್ಲಿ 
ಅಭಿವ್ಯಕ್ತಿಸುವೆದೇ ಕಷ್ಟ. ಇನ್ನು ಅನುಭಾನನನ್ನು (mystic experience) 
ಶಬ್ದಗಳಲ್ಲಿ ಅಭಿವ್ಯಕ್ತಿ ಸುವುದು, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅನುವಾದಿ 
ಸುವುದು ಹೆಚ್ಚು ಶ್ರಮದಾಯಕ. ಆದರೆ ಇದನ್ನು ಶ್ರೀಮತಿ ಸೇತೂಬಾಯಿಯವರು 
ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅದಕ್ಕಾಗಿ ಓದುಗರು ಕೃತಜ್ಞ ರಾಗಿರಬೇಕು. ಇದರಿಂದ 
ಕನ್ನಡ ಶ್ರೀಮಂತವಾಗಿದೆ. ಶ್ರೀಮತಿ ಸೇತೂಬಾಯಿಯವರು ಶ್ರದ್ಧೆ ಮತ್ತು ಪರಿಶ್ರಮ 
ದಿಂದ ಇನ್ನೂ ಇಂತಹ ಹಲವಾರು ಕೃತಿಗಳನ್ನು ಕನ್ನಡಕ್ಕೆ ತರಲೆಂದು ಹಾರೈಸುತ್ತೇವೆ. 


೬ 


ಡಿ. ಎಲ್‌. ಪಾಟೀಲ 


ಮಾನವಿಕ ಕರ್ಣಾಟಕ 


ವಿಷಯ ಸೂಚಿಕೆ 


ಸಂಪುಟ ೧೨ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೧-೮೨ 


¢ ಭ್‌ 

“aoe ಈ. ' ಸಹರಾ 
ತ್ತು, ಸ 

ಕ್ಯಾ ರ us 


ನಿಷಯ ಸೂಚಿ 


ಲೇಖನಗಳು 


ಗಿ 


೧೨ 


೧೪ 


ಅಭಿಜ್ಞಾ ನ ಶಾಕುಂತಲ 

(ಚೆತುರ್ಥಾಂಕೆ)- ಭಾಷಾಂತರಗಳ 
ತೌಲನಿಕ ಅಧ್ಯಯನ 

ಆರವಿಂದ ದರ್ಶನ 

ಇನಾಂ ಗ್ರಾಮಗಳ ವಿಷಯದಲ್ಲಿ 
ದಿವಾನರವರು ಮಾಡಿದ ಹುಕ್ತುಂ 
ಮತ್ತು ಗ್ರಾಮಪಾಥೇಯ 

ಕಲಂಕಾರಿ ಕಲಾವಿದ 


ಕೋಡೂರು ರಾಮಮೂರ್ತಿ ಪಿ.ಆರ್‌. ತಿಪ್ಪೇಸ್ವಾಮಿ ೧೨.೪ 
ಕಲಾವಿದ ಹರ್ತಿಕೋಟಿ ಸುಬ್ಬಣ್ಣ ' 5 ; ೧೨-೧ 
ಚೆಂತನ-೧೧ ಓವಿ, ವೆಕಟಾಚಲಶಾಸ್ತ್ರೀ ೧೨-೩ 
ತೊದವರ ಮರಣ 

ಸಂಪ್ರದಾಯೆಗಳು ಅಂಬಳಿಕೆ ಹಿರಿಯಣ್ಣ ೧೨-೪ 
ದ್ವೈತ ವೇದಾಂತ ಮೂಲ ; ಎಸ್‌.ಎಸ್‌. ರಾಘೆವಾ 

ಚಾರ್‌ 
ಅನು : ಸಿ. ಸೇತೂಬಾಯಿ `' ೧೨.೨. 
ಧರ್ಮಗಳಲ್ಲಿ ಯೋಗ ಫೆ. ಕೇರವಮೂರ್ತಿ ೧೨-೪ 
ನಮಗೆ ಎಂತಹ ತಂ್ರಜ್ಞಾ ನ 

ಬೇಕು ಅಥವಾ 

ತಂತ್ರಜ್ಞಾ ನದ ಆಯ್ಕೆ ಎಂ.ವಿ. ಶ್ರೀನಿವಾಸಗೌಡ ೧೨-೨ 
ನಾಮಾವಳಿಯಲ್ಲಿ “ಗಂಧವಾರಣ?' 

ಶಬ : ಒಂದು ಟಸಣಿ ಟಿ.ವಿ. ವೆಂಕಟಾಚಲಶಾಸ್ತ್ರೀ ೧೨-೪ 

ದ ೨೨ 
ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ 

ಚಿ೨ತನೆ ವಿ.ಎನ್‌. ಶೇಷಗಿರಿರಾವ್‌ ೧೨-೧ 
ಪ್ರಾಚೀನ ಪಾಶ್ಚಾತ್ಯ ತಾತ್ವಿಕ 

ಚಿ೨ತನೆ-ಒಂದು ಸ್ಕೂಲ 

೧೨-೪ 


ವಿವೇಚನೆ 


ಹರಿತಸ ಅನಂತಶರ್ಮ ೧೨-೨೩ 
ವಿ. ಎನ್‌. ಶೇಷಗಿರಿರಾವ್‌ ೧೨-೩ 


೨» 


ಭಾರತೀಯ ರೈಲು ವ್ಯವಸ್ಥೆ. ಜಿ.ಎಚ್‌. ಸುರೇಶ್‌, 
ಒಂದು ನೋಟ ವೈ.ಎ. ದೇವಪಾಲ್‌ ೧೨-೨ 


೧೫ ಭಾಷಾಂತರದಲ್ಲಿ ಪರ್ಮಾಯ 
ಪದಗಳು 

೧೬ ವೈಜ್ಞಾನಿಕ 3 ವೈಚಾರಿಕತೆಯ 
ಎರಡನೆ ಸು ಮುಖ 

೧೭ ಶಾಸನಗಳ ಯಥಾರ್ಥ 
ಭಾಷಾಂತರ 


೧೮ ಶಾಸನಾನುವಾದ- ಕೆಲವು 
ಸಮಸ್ಯೆಗಳು 

೧೯ ಶಿಕ್ಷಣ ವಃತ್ತು ಜೀವನೆ 

೨೦ ಶ್ರವಣಬೆಳಗೊಳದೆ ಸಿಶಿದಿ 
ಗಲ್ಲುಗಳು- ವೀರಗಲ್ಲುಗಳು 

೨೧ ಸಾಳುನೆ ಇಮ್ಮಡಿ ನರಸಿಂಹ 
ಹಳೇಹಳ್ಳಿ ದಾನಶಾಸನ 


ಪುಸ್ತಕಲೊ'ಕ 

ಭಗವತ್ಸ ನ್ಮುಖದ ಅನುಷ್ಠಾನ 
(ಮೂಲ: ಬದರ್‌ ಲಾರೆನ್ಸ್‌, 
ಅನು : ಸೇತೂಚಾಯಿ) 

ಭಾರತೀಯ ಸಾಮಾಜಿಸೆ ಅಧ್ಯಯನ 
(ಲೇ : ಪ್ರೊ. ಬಿ.ಆರ್‌. ಕೃಷ್ಣ) 


11 


ಎಚ್‌. ಎಸ್‌. ಹರಿಸಂಕರ್‌ ೧-೧ ¥ 


ಡಿ.ಎಲ್‌. ಪಾಟೀಲ ೧೨-೨ 
ಮೂಲ : ಪ್ರೊ. ಜಿ.ಸಿ.ನಿ. ಸುಬ್ಬರಾವ್‌ 
ಅನು : ಎಸ್‌.ಎಿಸ". ಶಾರಡಾ 

ಪ್ರಸಾದ್‌ ೧೨-೨ 


ಎಚ್‌.ಎಂ. ಪಾಗರಾಜರಾಷ್‌ ೧೨-೪ 

ಬಿ. ಕೆಷ ೧೨-೧ 
ಲಣ 

ಬಾ.ರಾ. ಗೋಪಾಲ್‌ ೧೨-೨ 

ಎಚ". ಎಂ. ನಾಗತಾಜರಾವ್‌ ೧೨-೨೩ 

ಡಿ.ಎಲ್‌. ಪಾಟೀಲ ೧೨-೪ 

ಸೋಮೇಗೌಡ ಬೆಣಗನಹಳ್ಳಿ ೧೨-೨ 


ಲೇಖಕರು 
೧ ಅನಂತಶರ್ಮ, ಹರಿತಸ 
೨ ಕೃಷ್ಣ » ಬಿ. 


ಕೇಶವಮೂರ್ತಿ, ಕೆ. 
೪ ಗೋಪಾಲ್‌, ಬಾ.ರಾ. 


3 


೫ ತಿಪ್ಪೇಸ್ವಾಮಿ, ಪಿ.ಆರ್‌. 


po) 
೬ 22 


೭ ದೇವಪಾಲ್‌, ವೈ.ಎ. 
(ಜಿ.ಎಚ್‌. ಸುರೇಶ್‌ 


ಅವರೊಂದಿಗೆ) 
೮ ನಾಗರಾಜರಾವ್‌, 
ಎಚ್‌.ಎಂ. 
೯ »» 


೧೦ ಪಾಟೀಲ, ಡಿ.ಎಲ್‌. 


೧೧ ರಾಘವಾಚಾರ", 
ಎಸ್‌.ಎಸ್‌. 

೧೨ ವೆಂಕಟಾಚಲಶಾಸ್ತ್ರೀ, 
ಟಬ, ವಿ. 

೧೩ 22 


೧೪ ಶಾರದಾಸ್ರಸಾದ್‌, 
ಎನ್‌. ಎಸ್‌. 


೧೫ ಶೇಷಗಿರಿರಾವ್‌, ವಿ.ಎನ್‌ 


೧೬ ೨ 


ಲೇಖಕ ಸೂಚಿ 


ಅಭಿಜ್ಞಾನ ಶಾಕುಂತಲ (ಚತುರ್ಥಾಂಕ)- 

ಭಾಷಾಂತರಗಳ ತೌಲನಿಕ ಅಧ್ಯಯನ 

ಶಿಕ್ಷಣ ಮತ್ತು ಜೀವನ 

ಧರ್ಮಗಳಲ್ಲಿ ಯೋಗ 

ಶ್ರವಣಬೆಳಗೊಳದ ನಿಶಿದಿಗಲ್ಲುಗಳು- 
ವೀರಗಲ್ಲುಗಳು 

ಕಲಾವಿದ ಹರ್ತಿಕೋಟೆ ಸುಬ್ಬಣ್ಣ 

ಕಲಂಕಾರಿ ಕಲಾವಿದ ಕೋದೂರು 
ರಾಮಮೂರ್ತಿ 

ಇರತೀಯ ರೈಲು ವ್ಯವಸ್ಥೆ ಒಂದು ನೋಟ 


ಸಾಳುವ ಇಮ್ಮಡಿ ನರಸಿಂಹನ ಹಳೆ(ಹಳ್ಳಿ 

ದಾನಶಾಸನ 

ಶಾಸನಾನುವಾದ- ಕೆಲವು ಸಮಸ್ಯೆಗಳು 
ವೈಜ್ಞ ಿಕತೆ-ನೈ ಚಾರಿಕತೆಯ ಎರಡನೆಯ 
ದ 

ಮುಖ 


ಚಿಂತನ-೧೧ 


ನಾಮಾವಳಿಯಲ್ಲಿ ಗಂಧವಾರಣ' ಶಬ್ದ : 
ಒಂದು ಔಪ್ಪಣಿ 
ಶಾಸನಗಳ ಯಥಾರ್ಥ ಭಾಷಾಂತರ 


, ಪ್ರಾಚೇನ ಪಾಶ್ಚಾತ್ಯ ತಾತ್ತ್ವಿಕ ಚಿಂತನೆ 


ಅರವಿಂದ ದರ್ಶನ 


೧೭ ಶೇಷಗಿರಿರಾವ್‌, ವಿ.ಎನ್‌. ಪ್ರಾಚೀನ ಪಾಶ್ಚಾತ್ಯ ತಾತ್ತ್ವಿಕ ಚಿಂತನೆ- 


ಒಂದು ಸ್ಕೂಲ ನಿವೇಚನೆ 


೧೨-೩ 
೧೨-೪ 


೧೨-೨ 
೧೨-೨ 


೧೨-೩ 


೧೨- ೪ 


೧೨-೨ 


೧೨-೧ 
೧೨-೩ 


೧೨-೪ 


೨೪ 


ಶ್ರೀನಿವಾಸಗೌಡ, 
ಎಂ.ಬಿ. 

ಸುಜಾತ, ಎಚ”. ಎಸ್‌. 
(ಸಂಗ್ರಹಕಾರರು) 


ಸುಬ್ಬರಾವ್‌, ಜಿ.ಸಿ. ವಿ. 

ಸುರೇಶ್‌, ಜಿ.ಎಚ್‌. 
(ವೈ.ಎ. ದೇವಪಾಲ್‌ 
ಅವರೊಂದಿಗೆ) 


೨ ಸೇತೂಬಾಯಿ, ಸಿ. 


ಹರಿಶಂಕರ್‌, 
ಎಚ್‌.ಎಸ್‌. 


ಹಿರಿಯಣ್ಣ, ಅಂಬಳಿಕೆ 


11 


ನಮಗೆ ಎಂತಹೆ ತಂತ್ರಜ್ಞಾನ ಬೇಕು 
ಅಥವಾ ತಂತ್ರಜ್ಞಾನದ ಆಯ್ಕೆ 

ಇನಾಂ ಗ್ರಾಮಗಳ ವಿಷಯದಲ್ಲಿ ದಿವಾನ 
ರವರು ಮಾಡಿದ ಹುಕುಂ ಮತ್ತು ಗ್ರಾಮ 
ಪಾಥೇಯ 

ಶಾಸನಗಳ ಯಥಾರ್ಥ ಭಾಷಾಂತರೆ 
ಭಾರತೀಯ ಕೈಲು ವ್ಯವಸ್ಥೆ... 

ಒಂದು ನೋಟ 


ದ್ವೈತ ವೇದಾಂತ 
ಭಾಷಾಂತರದಲ್ಲಿ ಪರ್ಯಾಯ ಪದಗಳು 


ತೊದನರ ಮಸಣ ಸಂಪ್ರದಾಯಗಳು 


ಜೆ] hz 
ಸ್ತು 


ಆ 
PS 


1X 


RE Thy, FO 


NE EE EUR 


ರಿಜಿಸ್ಟ್ರೇಷನ್‌ ಆಫ್‌ ನ್ಯೂ 


ಸ್‌ ಪೇಪ 


ರ್ಸ್‌ (ಸೆಂಟ್ರಲ್‌) 1956ರ 8ನೇ ನಿಯಮದ 


4ನೇ ಫಾರಂಗೆ ಸಂಬಂಧಿಸಿದಂತೆ « ಮಾನವಿಕ ಕರ್ಣಾಟಕ ?' ತ್ರೈ ಮಾಸಿಕ ಪತ್ರಿಕೆಯ 
ಸ್ವಾನಿತ್ರ ಮತ್ತು ಇತರ ವಿಷಯಗಳ ಬಾಬ್ದು ವಿವರ : 


[| - 


ಅ ಕ್‌ ಈ 
ಕಾ 
ಬ) ಶನ ಸ್ಥಳ 


ನಿಯೆತಕಾಲಿಕತಿ 
ಮುದ್ರಕರು 


ಪ್ರಕಾಶಕರ ಹೆಸರು 


9 
ರಾಷ್ಟ್ರೀಯತೆ 
ವಿಳಾಸ 


ಸಂಪಾದಕರ ಹೆಸರು 


ರಾಷ್ಟ್ರೀ ಯತೆ 
ವಿಳಾಸ 


ಪತ್ರಿಕಾ ಸ್ವಾಮಿತ್ವ ಮತ್ತು 3 


ವಿಳಾಸ ಬಂಡೆವಾಳದಲ್ಲಿ 
ನೂರಕ್ಕೆ |ಕ್ಟಿಂತ ಹೆಚ್ಚು 
ಹೂ ಹಾಕಿರುವನರ ನಿನರ 


ಪ್ರಸಾರಾಂಗ, ಮಾನಸಗಂಗೋತ್ರಿ, 
ಮೈ ಸೂರು 6 

ತ್ರೈ ಮಾಸಿಕ 

ಬ. ಬಾಬು, ಶ್ರೀ ಲಕ್ಷ್ಮಿ ಮುದ್ರಣಾಲಯ 
728/1, 2ನೇ ಕ್ರಾಸ್‌, ರವೆ ಬೀದಿ, 
ಮೈಸೂರು 

ಭಾರತೀಯ 

ಶ್ರೀ ಲಕ್ಷ್ಮೀ ಮುದ್ರಣಾಲಯ, 
728/1. 2ನೇ ಕ್ರಾಸ್‌, ರವೆ ಬೀದಿ, 
ಮ್ಬೆ ಸೂರು 

ಕೆ.ಟಿ. ವೀರಸ್ಸ, ನಿರ್ದೇಶಕ, ಪ್ರಸಾರಾಂಗ 
ಮಾನಸಗಂಗೋತ್ರಿ; ಮೈಸೂರು-6 
ಭಾರತೀಯ 

ಪ್ರಸಾರಾಂಗ, ಮಾನಸಗಂಗೋತ್ರಿ, 
ಮೈಸೂರು-6 

ಡಾ. ಬಾ. ರಾ. ಗೋಪಾಲ್‌ 

ಡಾ. ಸಿ. ಎಂ. ಮುನಿರಾಮಸ್ಸ 
ಭಾರತೀಯೆ 

ಮ್ಸೈೆಸೂರು ವಿಶ್ವ ವಿದ್ಯಾನಿಲಯ, 

ಮೈ ಸೂರು-6 

ಮೈ ಸೂರು ವಿಶ್ವನಿದ್ಯಾನಿಲಯ, 

ಮೈ ಸೂರು..5 


ಕೆ, ಟಿ. ನೀರನ್ಸನಾದ ನಾನು ಮೇಲಿನ ವಿವರಗಳಲ್ಲಿಯ ಎಲ್ಲ ವಿಷಯೆಗಳೂ ನನಗೆ 
ತಿಳಿನ ನುಚ್ಚಿಗೆ ಸತ್ಯಮೆದು ಈ ಮೂಲಕ ಘೋಷಿಸುತ್ತೇನೆ. 


(ಸಜ) ಕೆ. ಟ. ವೀರಸ್ಪ 


ನಿರ್ನೇಶಕೆ ಹಾಗೂ ಪ್ರಕಾಶಕ, ಪ್ರಸಾರಾಂಗ ಮೈಸೂರು-6 


ಮೈಸೂರು ವಿಶ್ವನಿದ್ಯಾನಿಲಯದೆ ತ್ರೈಮಾಸಿಕಗಳು 


ಕು 


ಜ್ನ ಮಾನವಿಕ ಕರ್ಣಾಟಿಕ 
೫ ವಿಜ್ಞಾನ ಕರ್ಣಾಟಕ 


J ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ನೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ {5 ನಾಲ್ಕು ರೂಪಾಯಿ 
ಇತರರಿಗೆ ಗ ಆರು ರೊಪಾಯಿ 
ಸಂಸ್ಥೆಗಳಿಗೆ 3 ಎಂಟು ರೂಪಾಯಿ 


(ಆಜೀವ ಸದಸ್ಯತ್ವ : ನೂರು ರೊಪಾಯಿಗೆಳು) 
(ಪ್ರತಿಯೊಂದಕ್ಕೂ) 


| ೈಕಿಕ್ಟರ್‌ 
' 4 ಪ್ರಸಾರಾಂಗ? 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


